ನೆಹರೂ ಬಾಲ ಪುಸ್ತಕಾಲಯ 


ಜಗತ್ತನ್ನು ಬದಲಾಯಿಸಿದ 
ವೈಜ್ಞಾನಿಕ ಸಾಧನಗಳು 


ಭಾಗ-2 
ಮೀರ್‌ ನಜಬತ್‌ ಆಲಿ 


ವ್ಯಂಗ್ಯ ಚಿತ್ರಗಳು 
ಅಹಮದ್‌ 


ಅನುವಾದ 
ಜೆ.ಆರ್‌. ಲಕ್ಷ್ಮಣರಾವ್‌ 





. ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ISBN 81-2317-0807-0 


ಮೊದಲ ಮುದ್ರಣ: 1973 (ಪಕ 1895) 

ಆರನೆಯ ಮುದ್ರಣ: 1999 (ಪಕ 1920) 

ಲ ಮೇರ್‌ ನಜಬತ್‌ ಆಲಿ, 1972 

Inventions that Changed the World- 

Pant -11 (Kannada) 

ದೂ. 8.50 

ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ, 
ಎ-5. ಗ್ರೀನ್‌ ಪಾರ್ಕ್‌, ಹೂಸ ದೆಹಲಿ-110 016, 
ಇವರಿಂದ ಪ್ರಕಟಿತ. 





ಡೈನಮೊ 


ಆಗ್ಗವಾದ ಮತ್ತು ಹೇರಳವಾದ ವಿದ್ದು ಚಕ್ರಿಯಯ wd ಒಂದು ದೊಡ್ಡ ವರವಿದ್ದೆಂತೆ. 


ಭ್‌ 


ಮನೆಯಲ್ಲಿ ಆದು ಶಾಖ ಮತ ತ್ತು ಬೆಳಕನ್ನು ಒದಗಿಸುವುದಲ್ಲದೆ ಅನೇಕ ನಿತ ತ್ಯಬಳಕೆಯ ಸಲಕರಣೆ 
ಗಳನ್ನೂ ನಡೆಸಂತ್ತದೆ. ವನವು ಸುಗಮವಾಗಿಯೂ ಶಾ ಇರುವಂತೆ 
ಮಾಡಲು ವಿದ್ಯುತ್ತಿನಿಂದ ನಡೆಂ ಯುವ ಇಸ್ವ್ರಿಪೆಟ್ಟಿಗೆ, ಗ ಮು ುಡುವ ಸಲಕರಣೆ, ಒಲೆ, ಗಂಟೆ. 
ಶೀತಕ, ನಿರ್ವಾತ ನಿರ್ಮಲಕಾರಿ, ಬಟ್ಟೆ ತೊಳೆಯುವ 0 ಉಂತ್ರ, ಕ್ಷೌರದ ಕತ್ತಿ ಮೊದಲಾದುವು 


ಗ್‌ ನ್ನ ನಾವು ಉಪಯೋಗಿಸ ತ್ರೈ ವೆ. ರೈಲು ಮತ್ತು ಟ್ರಾ ಮಗಳನ್ನು ಓಡಿಸಲೂ 





ಕಾರ್ಯಾಗಾರಗಳಲ್ಲಿನ ಮತ್ತು ಕಾರ್ಪಾನೆಗಳಲ್ಲಿನ ಯಂತ್ರಗಳನ್ನು ನಡೆಸಲೂ ವಿದ್ಯುತ್ತನ್ನು 
ಉಪಯೋಗಿಸುತ್ತಾರೆ, ಟೆಲಿಗ್ರಾಫ್‌, ಟೆಲಿಫೋನ್‌, ರೇಡಿಯೋ ಮತ್ತು ಟೆಲಿವಿಷನ್‌ಗಳು 
ಕೆಲಸ ಮಾಡುವುದಕ್ಕೂ ಅದು ಅಗತ್ಯ. ವಿದ್ಯುತ್ತಿನ ಉಪಯೋಗಗಳು ಎಷ್ಟಿವೆಯೆಂದರೆ, 
ಹಿಂದೆ ಅದಿಲ್ಲದಾಗ ನಾವು ಜೀವನವನ್ನು ಹೇಗೆ ನಡಸುತ್ತಿದ್ದೆ ವೆಂಬುದೇ ಒಂದು ಆಶ್ಚರ್ಯ. 


ಆದರೂ ಕೇವಲ 150 ವರ್ಷಗಳ ಹಿಂದೆ ಅದಿಲ್ಲದೆಯೇ ಎಲ್ಲವೂ ನಡೆಯುತ್ತಿತ್ತೆಂಬುದು 
ನಿಜ ಆಗ ವಿದ್ಯುತ್ತು ತಿಳಿದಿರಲಿಲ್ಲವೆಂದಲ್ಲ; ಆದರೆ ಅದನ್ನು ಉತ್ಪತ್ತಿ ಮಾಡುವುದು 
ಬಹಳ ಕಷ್ಟಕರವೂ ದುಬಾರಿಯೂ ಆಗಿದ್ದಿತು. ವಿಜ್ಞಾನಿಗಳು ಪ್ರಯೋಗಗಳಿಗೆಂದು ಅಲ್ಬ 
ಪ್ರಮಾಣದಲ್ಲಿ ಮಾತ್ರ ಅದನ್ನು ತಯಾರಿಸುತ್ತಿದ್ದರು. ಡೈನಮೊ ಅಥವಾ ವಿದ್ಯುಜ್ಜ ನಕ 


5 


ವನ್ನು ಕಂಡುಹಿಡಿದುದರ ಪರಿಣಾಮವಾಗಿ ಪ್ರತಿಯೊಬ್ಬರಿಗೂ ವಿದ್ಯುಚ್ಛಕ್ತಿ ದೊರಕುವಂತಾ 
ಯಿತು. | 


ಬಹುಕಾಲದ ಹಿಂದೆಯೇ ವಿದ್ಯುತ್ತು ನಮಗೆ ತಿಳಿದಿತ್ತು. ಶಿಲಾರಾಳದ ತುಂಡೊಂದನ್ನು 
ರೇಷ್ಮೆ ಬಟ್ಟೆಯಿಂದ ಉಜ್ಜಿದಾಗ ಅದು ವಿಚಿತ್ರ ರೀತಿಯಲ್ಲಿ ವರ್ತಿಸುವುದೆಂದು ಕ್ರಿಸ್ತಶಕಕ್ಕೂ 
600 ವರ್ಷಗಳ ಹಿಂದೆಯೇ ಗ್ರೀಕ್‌ ತತ್ತ ಎಶಾಸ್ತ್ರಜ್ಞನೊಬ್ಬನು ಕಂಡುಹಿಡಿದನು. ಹಗುರವಾದ 
ಯಾವ ವಸ್ತುವನ್ನು ಆದರ ಬಳಿ ತಂದರೂ ಅದು ಆ ವಸ್ತುವನ್ನು ಎಳೆದುಕೊಳ್ಳುತ್ತಿತ್ತು. 
ತುಪ್ಪಟದ ಚಿಕ್ಕ ಚೆಕ್ಕ ತುಂಡುಗಳು, ಕಾಗದ, ಬಟ್ಟೆಯ ಚೂರು ಮತ್ತು ಗರಿಗಳು ಶಿಲಾರಾಳದ 
ತುಂಡಿನ ಮೇಲಕ್ಕೆ ನೆಗೆದು ಅದಕ್ಕೆ ಅಂಟಿಕೊಳ್ಳುತ್ತಿದ್ದವು. ಇದು ಸ್ವಲ್ಪ ಮನೋರಂಜನೆ 
ಯನ್ನೇನೋ ಒದಗಿಸಿರಬಹುದು, ಆದರೆ ಸುಮಾರು ಕ್ರಿ. ಶ. 1600 ರ ವರೆಗೆ ಉಪಯುಕ್ತ 
ವಾದ ಯಾವ ಫಲಿತಾಂಶವೂ ಇದರಿಂದ ಹೊರಬೀಳಲಿಲ್ಲ. ಹವ್ಯಾಸಕ್ಕಾಗಿ ವಿದ್ಯುತ್ತಿನ 
ಅಧ್ಯಯನ ಮಾಡುತ್ತಿದ್ದ ವಿಲಿಯಂ ಗಿಲ್ಬರ್ಟ್‌ ಎಂಬಾತನು ಆ ವರ್ಷ ವಿವಿಧ ವಸ್ತುಗಳನ್ನು 
ಉಪಯೋಗಿಸಿ ಜಾಗರೂಕತೆಯಿಂದ ಪ್ರಯೋಗಗಳನ್ನು ಮಾಡಿದನು. ಶಿಲಾರಾಳ ಮಾತ್ರ 
ವಲ್ಲದೆ ಗಂಧಕ, ಗಾಜು, ಮೊಹರುಮಾಡುವ ಅರಗು--ಇವುಗಳೂ ಸಹ ರೇಷ್ಮೆ, ಉಣ್ಣೆಬಟ್ಟೆ, 
ತುಪ್ಪಟಗಳಂತಹ ಸೂಕ್ತವಾದ ವಸ್ತುಗಳಿಂದ ಉಜ್ಜಿದಾಗ ಕಾಗದದ ತುಂಡುಗಳನ್ನು ಆಕರ್ಷಿಸು 
ತ್ತಿದ್ದುದನ್ನು ಆತ ಗಮನಿಸಿದ. ಮೊತ್ತಮೊದಲಿಗೆ ವಿದ್ಯುತ್ತಿಗೆ “ಎಲೆಕ್ಟ್ರಿ ಸಿಟಿ' ಎಂಬ ಇಂಗ್ಲಿಷ್‌ 
ಪದವನ್ನು ಬಳಸಿದವನು ಈತನೇ. ಈ ಪದ ಬಂದದ್ದು "ಇಲೆಕ್ಟ್ರಾನ್‌' ಎಂಬ ಪದದಿಂದ. 
ಇಲೆಕ್ಟ್ರಾನ್‌ ಎಂದರೆ ಗ್ರೀಕ್‌ ಭಾಷೆಯಲ್ಲಿ ಶಿಲಾರಾಳ, ಪ್ರಪಂಚವನ್ನೇ ರೂಪಾಂತರಗೊಳಿಸಿದ 
ಆಧುನಿಕ ವಿದ್ಯುದ್ದಿ ಜ್ಞಾನವು ಪ್ರಾರಂಭವಾದದ್ದು ಹೀಗೆ. 

ಗ್ರೀಕರು ವಿದ್ಯುತ್ತನ್ನು ಕಂಡುಹಿಡಿಯುವುದಕ್ಕೆ ಮುಂಜೆಯೇ ಕಬ್ಬಿಣದ ತುಂಡುಗಳನ್ನು 
ತನ್ನ ಕಡೆಗೆ ಆಕರ್ಷಿಸುವಂತಹ ಒಂದು ಬಗೆಯ ಶಿಲೆಯನ್ನು ಅವರು ಕಂಡುಹಿಡಿದಿದ್ದರು. 
ಗ್ರೀಸ್‌, ಉತ್ತರ ಅಮೇರಿಕ ಮತ್ತು ಸ್ವೀಡನ್‌ಗಳಲ್ಲಿ ನೈಸರ್ಗಿಕ ಸ್ಥಿತಿಯಲ್ಲಿ ದೊರೆಯುವ 
ಒಂದು ಕಬ್ಬಿಣದ ಆಕ್ಸೈಡೇ ಈ ಶಿಲೆ. ಗ್ರೀಸ್‌ನ ಒಂದು ಜಿಲ್ಲೆಯಾದ ಮ್ಯಾಗ್ನೀಸಿಯಾದಲ್ಲಿ 
ಈ ಖನಿಜವು ಮೊತ್ತಮೊದಲು ಹೇರಳವಾಗಿ ಸಿಕ್ಕಿತು. ಇದನ್ನು "ಮ್ಯಾಗ್ನಿಸಿಯಾ ಶಿಲೆ' ಎಂದು 
ಕರೆಯುತ್ತಿದ್ದರು. ಈ ಪದದಿಂದ ಮ್ಯಾಗ್ನೆಟ್‌ ಎಂಬ ಪದ ಬಂತು. ಇದನ್ನೇ ಕನ್ನಡದಲ್ಲಿ 
“ಅಯಸ್ಕಾಂತ ಎನ್ನುವುದು. 


ಇಂದು ವಿದ್ಯುತ ವಾಹದ ಸಹಾಯದಿಂದ ಕೃತಕ ಅಯಸ್ಕಾಂತಗಳನ್ನು ತಯಾರಿಸುತ್ತಾರೆ. 
ಸಾಧಾರಣವಾಗಿ ಕೃತಕ ಅಯಸ್ಕಾಂತಗಳನ್ನು ಎರಡು ರೂಪಗಳಲ್ಲಿ ತಯಾರಿಸುತ್ತಾರೆ. 





[) 


6 
Oo 
(sl 


ಅತ್ಯಂತ ಸಾಮಾನ್ಯವಾದವು ನ ನೇರವಾದ ಸಲಾಕೆಗಳಂತಿರುತ್ತವೆ. ಇದಕ್ಕೆ ಸಲಾಕೆ ಅಯಸ್ಕಾ 
ಗಳೆಂದು ಹೆಸರು. ರ ಅಕ್ಷರದ ಆಕಾರದಲ್ಲಿ ಬಗ್ಗಿ ಸಿರುವ ಅಯಸ್ಕಾ ೧ತಗಳಿಗೆ ಕುದುರೆ ಲಾಳ 


ಕ 


ಅಯಸ್ಕಾ ೦ತಗಳೆಂದು ಹೆಸ ರು. ಈ ಎರಡು ೫ ಬಗೆಯ ಅಯಸ್ಕಾಂತಗಳಿಗೂ ಅನೇಕ ಉಪ 


ರ 


ಯೋಗಗಳಿವೆ. ಸಲಾಕೆ ಆಯಸಾ ತವು ವಿಶೇಷವಾಗಿ ನಾವಿಕರಿಗೆ ಬಹಳ ಉಪಯುಕ್ತವಾ 


ದು 


ಕಂಡುಬಂದಿತು. 


ಸಲಾಕೆ ಅಯಸ್ಕಾಂತ ತವೊಂದರ ಮಧ್ಯಕ್ಕೆ ದಾರವನ್ನು ಬಿಗಿದು ಸರಾಗವಾಗಿ ತೂಗಾಡು 
ವಂತೆ ಅದನ್ನು ನೇತುಹಾಕಿದರೆ, ಅದು ಯಾವಾಗಲೂ ಒಂದು ಗೊತ್ತಾದ ದಿಕ್ಕಿಗೆ ತಿರಂಗಿ 
ಕೊಂಡು ನಿಲ್ಲುವುದು ಕಂಡುಬಂತು. ಅದು ಉತ್ತರ-ದಕ್ಷಿಣ ದಿಕ್ಕು. ಇದನ್ನು ಕಂಡುಹಿಡಿ 


7 


`` ಯಂವುದಕ್ಕೆ ಮುಂಚೆ, ನಡುಗಡಲಿನಲ್ಲಿ ಯಾನ ಮಾಡುತ್ತಿದ್ದ ನಾವಿಕರಿಗೆ,ತಮ್ಮ ಹಡಗುಗಳನ್ನು 
ಸರಿಯಾದ ದಿಕ್ಕಿನಲ್ಲಿ ನಡೆಸುವಂತೆ ನಿರ್ದೇಶನ ನೀಡಲು ಯಾವ ವಿಧಾನವೂ ಇರಲಿಲ್ಲ. 
ಯಾವ ಕಡೆ ನೋಡಿದರೂ ಸಮಂದ್ರವು ಒಂದೇ ತರಹ ಕಾಣಿಸುತ್ತಿತ್ತು. ಸೂರ್ಯ, ಚಂದ್ರ 
' ಮತ್ತು ನಕ್ಚತ್ರಗಳು ಮಾತ್ರ ಅವರು ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಿರುಪರೆಂಬುದರ 
ಬಗ್ಗೆ ಸೂಚನೆ ಕೊಡುತ್ತಿದ್ದವು. ಆದರೆ ಮೋಡ ಕವಿದಾಗ ನಕ್ಬತ್ರಗಳು, ಚಂದ್ರ, ಅಷ್ಟೇ ಏಕೆ, 





ಅಯಸ್ಕಾಂತವನ್ನು ಸರಾಗವಾಗಿ ತೂಗಾಡುವಂತೆ ನೇತುಹಾಕಿದರೆ ಅದು' ಉತ್ತರ-ದಕ್ಷಿಣ ದಿಕ್ಕಿಗೆ 
ತಿರುಗಿಕೊಳ್ಳುತ್ತದೆ. | 


ಸೂರ್ಯನೂ ಸಹ ದಿನಗಟ್ಟಲೆ ಮರೆಯಾಗಿ 
ಬಿಡುತ್ತಿದ್ದವು.  ಸಲಾಕಿ ಅಯಸ್ಕಾಂತವು 
ಯಾವಾಗಲೂ ಉತ್ತರ ದಿಕ್ಕಿಗೆ ತಿರುಗಿಕೊಳ್ಳು 
ವುದರಿಂದ, ತಮ್ಮ ಹಡಗು ಯಾವ ದಿಕ್ಕಿನಲ್ಲಿ 
ಚಲಿಸುತ್ತಿದೆ ಎಂಬುದನ್ನು ತಿಳಿಸುವ ದಿಕ್ಸೂಚಿ 
ಯಾಗಿ ನಾವಿಕರು ಅದನ್ನು ಉಪಯೋಗಿಸ 
ಬಹುದಾಯಿತು. 





16ನೇ ಶತಮಾನದ ಯೂರೋಪಿನಲ್ಲಿ 
ವಿಜ್ಞಾನ ಜನ್ಮ ತಾಳಿತು. ಗಿಲ್ಬರ್ಟನ ಪ್ರಯೋಗಗಳಿಂದ ಸ್ಫೂರ್ತಿ ಪಡೆದ ವಿಜ್ಞಾನಿಗಳು 
ವಿದ್ಯುತ್ತು ಮತ್ತು ಅಯಸ್ಕಾಂತದ ಬಗ್ಗೆ ಮತ್ತಷ್ಟು ತಿಳಿಯಬಯಸಿದರು. ' ವಿದ್ಯುತ್ತನ್ನು 
ಉತ್ಪತ್ತಿಮಾಡಿ, ಅದನ್ನು ಶೇಖರಿಸುವ ಯಂತ್ರಗಳನ್ನು ಅವರು ಕಂಡುಹಿಡಿದರು: ಲೆಯ್ದನ್‌ 
ಜಾಡಿ ಮತ್ತು ವಿಮ್‌ಷರ್ಸ್ಟ್‌ ಯಂತ್ರ. 


ವಸ್ತುಗಳನ್ನು ಉಜ್ಜುವುದರ ಮೂಲಕ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ಸ್ಥಾಯೀ 
ವಿದ್ಯುತ್ತು ಆಥವಾ ಘರ್ಷಣೆ ವಿದ್ಯುತ್ತು ಎಂದು ಕರೆಯುತ್ತಾರೆ. ಇದನ್ನು ನಿರ್ವಹಿಸುವುದು 


ಆಯಿ 
ಕಷ್ಟವಾದ್ದರಿಂದ, ಉಪಯುಕ್ತ ಉದ್ದೇಶಗಳಿಗೆ. ಇದನ್ನು ಹೆಚ್ಚಾಗಿ ಬಳಸಿಕೊಳ್ಳುತ್ತಿರಲಿಲ್ಲ.” 
ಹೆಚ್ಚು ಪ್ರಮಾಣದಲ್ಲಿ ವಿದ್ಯುತ್ತನ್ನು ಶೇಖರಿಸಿದಾಗ ಅದು ಮತ್ತೊಂದು ವಸ್ತುವಿಗೆ ನೆಗೆದಂ 
ಕಿಡಿಯನ್ನು ಉತ್ಪತ್ತಿ ಮಾಡುತ್ತಿತ್ತು. ಆದನ್ನು ಒಂದು ಕಾಯದಲ್ಲಿ ಶೇಖರಿಸಬಹುಧಾಗಿತ್ತೇ 
ವಿನಾ ಸ್ತಿಮಿತವಾದ ಪ್ರವಾಹದ ರೂಪದಲ್ಲಿ ಅದು ಕ" ಯುತ್ತಿರಲಿಲ್ಲ. 


ಜ 


ಸ್ಥಾಯೀ ವಿದ್ಯುತ್ತಿನ ಬಗ್ಗೆ ನಡೆದ ಮೊತ್ತ 
ಮೊದಲ ಪ್ರಯೋಗಗಳಿಂದ ದೊರೆತ ಆತ್ಯಂತ 
ಮುಖ್ಯ ಫಲಿತಾಂಶವೆಂದರೆ, 1782 ರಲ್ಲಾದ 
ಬೆಂಜಮಿನ್‌ ಫ್ರಾಂಕ್ಲಿನ್ನನ ಕೋಲಾಹಲಕರವಾದ 
ಆವಿಷ್ಕಾರ. ವಿದ್ಯುತ್‌ ಕಿಡಿಯು ಸ ಭಾವಃ 
ಮಿಂಚೆನ ತೆರನಾದುದೆಂದು ಆತ ಕಂಡುಹಿಡಿದ. 


ವಿದ್ಯುತ್ತು ಸ್ತಿಮಿತವಾಗಿ ಹರಿಯುವಂತೆ 
ಮಾಡುವುದೇ ಆಗ ಇದ್ದ ಸಮಸ್ಯೆ. 18ನೇ 





ಲೆಯ್ದ ನ್‌ ಜಾಡಿ 





ಅಷ ದಾ ೮ ಆ ಇ. ¢ ಹ್ಗ 
ಪಾಯಿತು. ಇದರಿಂದ ಎ0ದು.ತ್ನಿದ ತ್ರ) ಯಲಿ ಒಂದು ಹೊಸ ಆದಾ 
ಪ ೪ ೧೨ | 


1789 ರಲ್ಲೊಂದು ದಿನ. ಇಟಲಿಯಲ್ಲಿ Fb. ಜಃ is. 

ಲ್ಯೂಗಿ ಗ್ಯಾಲ್ವನಿಯು ಅಂಗಚ್ಛೆ ದ ಮಾಡಿದ ಕ ಯೊ ನವೆ 

ಅವನು ಉಕ್ಕಿನ ಸಲಕರಣೆಯೊ:ದರಿಂದ ಕಪ್ಪೆಯ ಸರಗಳನ್ನು ಮುಟ್ಟ ದಾಗ, ಕಪ್ಪೆಂ ಯು 

ಜೋೊರುಗಿ ಕಾಲು ಜಾಡಿಸಿತು. ತಾಮ್ರದ ಸರಳುಗಳ ಸಹುಯದಿದ ಅದರ ಕಾಲುಗಳನ್ನು 

ಕಬ್ಬಿಣದ ಕಂಬಿಯೊಂದರಿಂದ ನೇತುಹಾಕಿದಾಗ ಸಹ ಇದೆ: ರಿಃ ತಿಯ ಒದೆತ 5 ಬಂದಿತು. 

ಆ ಪ್ರುಣಿಯಲ್ಲಿ ವಿದ್ಯುತ್ತು ಇರುವುದರಿಂದ ಅದರ ಕಾಲುಗಳ ನರವನ್ನು ಗ ಕಡ್ಡಿಯಿಂದ 
ಇ 


i 


10 


ಮುಟ್ಟಿದಾಗ ಅಲುಗಾಟ ಉಂಟಾಗುವುದೆಂದು ಗ್ಯಾಲ್ವನಿ ಯೋಚಿಸಿದನು. ಸತುವಿನೊಂದಿಗೆ 
ಸಂಪರ್ಕವಿರುವ ತಾಮ್ರದ ಕಡ್ಡಿಯಿಂದ ಸ್ಟಾ ಯುವನ್ನು ಮುಟ್ಟಿ ಹಾಗಲೂ ಈ ಬಗೆಯ 
ಅಲುಗಾಟ ಉಂಟಾಯಿತು. ಇದಕ್ಕೆ ಪ್ರಾಣಿ ವಿದ್ಯುತ್‌ ಬಹು ಗ್ಯಾಲ್ವಿನಿಸಮ್‌ ಎಂದು 
ಹೆಸರಾಯಿತು. ಆದರೆ ಇಟಲಿಯ ಮತ್ತೊಬ್ಬ ಪ್ರುಧ್ಯಾಪಕ ಅಲೆಸ್ಸ್‌ 'ಡ್ರೊ ವೋಲ್ಟ 
ಎಂಬಾತನು ಈ ವಾದವನ್ನು ಒಪ್ಪಲಿಲ್ಲ. ಪ್ರಾಣಿಯಲ್ಲಿ ವಿದ್ಯುತ್ತು ಇಲ್ಲ, ಆದರೆ ಭಿನ್ನ 
" ಲೋಹಗಳಿಗೂ ಮಾಂಸದಲ್ಲಿನ ತೇವಕ್ಕೂ ಉಂಟಾಗುವ ಸಂಪ ಪರ್ಕದಿಂದ ವಿದ್ಯು ತ್ತು ಉತ್ಪತ್ತಿ 
ಯಾಗುವುದು ಎಂದು ಅವನು ಭಾವಿಸಿದ. ಅವನು ಸತು ಮತ್ತು ತಾಮ್ರದ ಹರು 
ಬಿಲ್ಲೆಗಳನ್ನು ತೆಗೆದುಕೊಂಡು ಉಪು ನೀರಿನಿಂದ ಒದ್ದೆಮಾಡಿದ ರಟ್ಟುಗಳನ್ನು ಒಂದೊಂದು 
ಜೋಡಿಯ ನಡುವೆಯೂ ಇಟ್ಟನು. ಒಂದು ತುದಿಯಲ್ಲಿ ಸತು, 'ಮತ್ತೊಂದು ತುದಿಯಲ್ಲಿ 
ತಾಮ್ರ ಇರುವಂತೆ ಲೋಹಗಳನ್ನು ಪರ್ಯಾಯವಾಗಿ ಜೋಡಿಸಿ ಒಂದು ಪೇರಿಕೆಯನ್ನು 
ಮಾಡಿದನು. ಎರಡು ತುದಿಗಳನ್ನೂ ಸೇರಿಸಿದಾಗ ವಿದ್ಯುತ್ತು ಉತ್ಪತ್ತಿಯಾಯಿತು. ಈ 
ಬಗೆಯ ಜೋಡಣೆಯನ್ನು ವೋಲ್ಟಾಯಿಕ ಪೇರಿಕೆ ಅಥವಾ ವೋಲ್ಟಾ! ಯಿಕ ಕೋಶ ಎಂದು 
ಕರೆದರು. ಮೊದಲ ವಿದ್ಯುತ್‌ ಬ್ಯಾಟರಿ ತಯಾರಾದುದು ಹೀಗೆ. - ಒಂದಾದನಂತರ 
ಒಂದರಂತೆ ವಿಧವಿಧವಾದ ಕೋಶಗಳನ್ನು ತಯಾರಿಸಿದರು. ಪ್ರತಿಯೊಂದೂ ಹಿಂದಿನದಕ್ಕಿ ತ 
ಉತ್ತಮ ರೀತಿಯದಾಗಿತ್ತು. ಟೆಲಿಫೋನ್‌ ಕಾರ್ಯಾಚರಣೆಯಲ್ಲಿ ಬೇಕಾಗುವಂತೆ ಅಲ್ಪ 
ಪ್ರಮಾಣದ ಮತ್ತು ಸ್ತಿಮಿತವಾದ ಪ್ರವಾಹ ಬೇಕಾದಲ್ಲಿ, ಇಂದಿಗೂ ಈ ಕೋಶಗಳನ್ನು 
ಉಪಯೋಗಿಸುತ್ತೇವೆ. ಈ ವಿಧವಾದ ಕೋಶಗಳಿಗೆ ಪ್ರಾಥಮಿಕ ಕೋಶಗಳೆಂದು ಹೆಸರು. 
ಇವಲ್ಲದೆ, ವಿದ್ಯುತ್ತನ್ನು ಶೇಖರಿಸಿಟ್ಟುಕೊಂಡು ಸ್ತಿಮಿತ ಪ್ರವಾಹವನ್ನು ನೀಡುವ ದ್ವಿತೀಯಕ 
ಕೋಶಗಳು ಅಥವಾ ಸಂಗ್ರಾಹಕಗಳು ಇರುತ್ತವೆ. ಇವುಗಳನ್ನು ಸಾಮಾನ್ಯವಾಗಿ ಮೋಟಾರು 
ಕಾರುಗಳಲ್ಲಿ ಮತ್ತು ಬಸ್ಸುಗಳಲ್ಲಿ ಉಪಯೋಗಿಸುತ್ತಾರೆ. 


ಬ್ಯಾಟರಿಗಳಿಂದ ಪಡೆದ ವಿದ್ಯುತ್ತು ಬಹಳ ದುರ್ಬಲವಾಗಿತ್ತು; ಅಲ್ಲದೆ ಅದನ್ನು 
ತಯಾರಿಸುವುದು ಬಹಳ ದುಬಾರಿಯಾಗಿತ್ತು. ಆದ್ದರಿಂದ ಅಗ್ಗವಾಗಿಯೂ ಹೇರಳವಾಗಿಯೂ 
ವಿದ್ಯುತ್ತನ್ನು ಉತ್ಪತ್ತಿಮಾಡುವಂತಹ ವಿಧಾನವೊಂದನ್ನು ಕಂಡುಹಿಡಿಯುವುದು ಅವಶ್ಯ 
ವಾಯಿತು. ಶೋಧನೆ ಮುಂದುವರಿಯಿತು. 


ಆಲ್ಲಿಂದ ಮುಂದಿನ ಮುಖ್ಯ ಆವಿಷ್ಕಾರ ನಡೆದದ್ದು 1820ರಲ್ಲಿ. ಅದನ್ನು ಮಾಡಿ 
ದವನು ಡೇನಿಷ್‌ ಭೌತವಿಜ್ಞಾ ನಿ ಹ್ಯಾನ್ಸ್‌ ಅರ್ಸ್ಟೆಡ್‌ ಎಂಬಾತ. ಒಂದು ದಿನ ಅವನು ತನ್ನ 
ವಿದ್ಯಾರ್ಥಿಗಳಿಗೆ ವಿದ್ಯುತ್ಛ ವಾಹದ ಬಗ್ಗೆ ಕೆಲವು ಪ್ರಯೋಗಗಳನ್ನು ಮಾಡಿ ತೋರಿಸುತ್ತಿದ್ದ ನು. 
ಅಕಸ್ಮಾತ್ತಾಗಿ, ಅವನು ಕಲಸ ಮಾಡುತ್ತಿದ್ದ ಮೇಜಿನ .ಮೇಲೆ "ಓಂದು ದಿಕ್ಸೂಚಿ ಇತ್ತು. 





೯ಡ್‌ ಕಂಡುಹಿಡಿದ. 


ಬ 


ನ್ನ 


ವಿದೆ ಎಂಬುದನು ಆಸೆ 


ವಿದ್ಯುತ್ತಿಗೂ ಅಯಸ್ಮಾಂತತೆಗೂ ಸಂಬಂಧ 


12 


ಆ ದಿಕ್ಸೂಚಿಯ ಮೇಲೆ ಹಿಡಿದ ತಂತಿಯ ಮೂಲಕ ವಿದ್ಯುತ್ತು ಹರಿದಾಗ, ದಿಕ್ಸೂಚಿಯ 
ಮುಳ್ಳು ಚಲಿಸಿದ್ದನ್ನು ಅರ್ಸ್ಟೆಡ್‌ ಗಮನಿಸಿದನು. ಪ್ರವಾಹವು ವಿರುದ್ಧ ದಿಕ್ಕಿನಲ್ಲಿ ಹರಿಯು 
ವಂತೆ ಮಾಡಿದಾಗ, ಮುಳ್ಳು ಸಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿತು. ಪ್ರವಾಹವನ್ನು ನಿಲ್ಲಸಿ 
ಬಿಟ್ಟಾಗ ಮುಳ್ಳು ಚಲಿಸಲೇ ಇಲ್ಲ. 


ಅರ್ಸ್ಟೆಡ್‌ನಿಗೆ ಆಶ್ಚ ರ್ಯವಾಯಿತು. ಈ ರೀತಿ ಮುಳ್ಳು ಚಲಿಸುವಂತೆ ಮಾಡಲು 
ಸಾಧ್ಯವಿದ್ದುದು ಅಯಸ್ಕಾಂತಕ್ಕೆ ಮಾತ್ರ. ಅವನು ಇದನ್ನು ಮತ್ತೆ ಮತ್ತೆ ಪ್ರಯತ್ನಿಸಿ 
ನೋಡಿದನು; ಪ್ರತಿಸಲವೂ ಫಲಿತಾಂಶ ಅದೇ ಆಗಿದ್ದಿತು. ವಿದ್ಯುತ್ವ ವಾಹವನ್ನು ಹೊತ್ತ 


ತಂತಿಯು ಅಯಸ್ಕಾಂತದಂತೆ ವರ್ತಿಸುತ್ತದೆಂದು ನಂಬುವುದು ಅನಿವಾರ್ಯವಾಯಿತು. 
ವಿದ್ಯುತ್ತಿಗೂ ಅಯಸ್ಕಾಂತತೆಗೂ ಸಂಬಂಧ ಇದೆ ಎಂಬುದನ್ನು ಇದು ಸಮರ್ಥಿಸಿತು. ಈ 
ಆವಿಷ್ಕಾರವು ವಿಜ್ಞಾನಪ್ರಪಂಚದಲ್ಲಿ ಕೋಲಾಹಲವನ್ನುಂಟುಮಾಡಿತು. 


ಈ ಆವಿಷ್ಕಾರವು ದಾರಿ ಮಾಡಿಕೊಟ್ಟ ಉಪಜ್ಞೆಗಳಲ್ಲಿ ವಿದ್ಯುದಯಸ್ಕಾಂತವೂ ಒಂದು. 
ಕಬ್ಬಿಣದ ಸಲಾಕೆಯೊಂದರ ಸುತ್ತ ಅದಕ್ಕೆ ತಗಲದಂತೆ ಒಂದು ತಂತಿಯನ್ನು ಸುರುಳಿ ಸುತ್ತಿ, 
ಅದರ ಮೂಲಕ ವಿದ್ಯುತ್ಚವಾಹವನ್ನು ಹರಿಸಿದಾಗ, ಆ ಸಲಾಕೆ ಒಂದು ಅಯಸ್ಕಾಂತ 
ವಾಯಿತು. ಮೆದು ಕಬ್ಬಿಣವನ್ನು ಉಪಯೋಗಿಸಿದರೆ, ವಿದ್ಯುತ್ವವಾಹವನ್ನು ನಿಲ್ಲಿಸಿದ 
ಕೂಡಲೇ ಆ ಸಲಾಕೆ ಅಯಸ್ಕಾಂತತೆಯನ್ನು ಕಳೆದುಕೊಂಡುಬಿಡುತ್ತಿತ್ತು. ಈ ಬಗೆಯ 
ಅಯಸ್ಕಾಂತವನ್ನು ವಿದ್ಯುದಯಸ್ಕಾಂತ ಎಂದು ಕರೆಯಲಾಯಿತು. 1821ರಲ್ಲಿ ಅಮೆರಿಕದ 

ಜ್ಞಾನಿ ಜೋಸೆಫ್‌ ಹೆನ್ರಿಯು ಈ ರೀತಿ ಒಂದು ವಿದ್ಯುದಯಸ್ಕಾಂತವನ್ನು ತಯಾರಿಸಿದನು. 
ಕೇವಲ ಒಂದು ಬ್ಯಾಟರಿಯಿಂದ ಒದಗುವ ವಿದ್ಯುತ್ಚವಾಹವನ್ನು ಉಪಯೋಗಿಸಿ ತಯಾರಿಸಿದ 
ಆ ವಿದ್ಯುದಯಸ್ಕಾಂತದಿಂದ ಒಂದು ಟನ್‌ ಕಬ್ಬಿಣವನ್ನು ಎತ್ತಬಹುದಾಗಿತ್ತು. 


ಅನಂತರ ಮೈಕೇಲ್‌ ಫ್ಯಾರಡೆಯು ಡೈನಮೂವನ್ನು ಕಂಡುಹಿಡಿದನು. ಬಡ ಕಮ್ಮಾರ 
ನೊಬ್ಬನ ಮಗನಾದ ಇವನು ಕಾಲಕ್ರಮದಲ್ಲಿ ದೊಡ್ಡ ವಿಜ್ಞಾನಿಯಾಗಿ ರಾಯಲ್‌ ಸೊಸೈಟಿಯ 
ಅಧ್ಯಕ್ಷನಾದನು. ಫ್ಯಾರಡೆಯು ತನ್ನ 13 ನೆಯ ವಯಸ್ಸಿನಲ್ಲಿ ಪುಸ್ತಕಕ್ಕೆ ರಟ್ಟುಕಟ್ಟುವ 
ಒಬ್ಬಾತನ ಬಳಿ ಕೆಲಸಕ್ಕೆ ಸೇರಿಕೊಂಡ. ಆದರೆ ಆ ಪುಸ್ತಕಗಳ ಹೊರಭಾಗಕ್ಕೆ ಹಾಕುತ್ತಿದ್ದ 
ಹೊದಿಕೆಗಳಿಗಿಂತ ಹೆಚ್ಚಾಗಿ ಅವುಗಳೊಳಗಿನ ವಿಷಯಗಳಲ್ಲಿ ಅವನಿಗೆ ಹೆಚ್ಚು ಆಸಕ್ತಿ ಇತ್ತು. 
ಅವನ ಬಳಿ ಬಂದ ಪುಸ್ತಕಗಳೆಲ್ಲವನ್ನೂ ಅವನು ಓದಿದ. ಆದರೆ ಅವನಿಗೆ ಕಟ್ಟಾಸಕ್ತಿ ಇದ್ದುದು 
ವಿಜ್ಞಾನದ ಪುಸ್ತಕಗಳಲ್ಲಿ. 





7೦ ೧ ೧ 
(0 ಗ ೨) 4; 
TC ಲ 
? 5D 
ಇ. ಟಿ 10 ಇ 
ಆಟ ಜ್‌ ಭಜ 
B ಭ್‌ | 
ತಿ IS) ¥- tp 
-~ (ಪಿ VE 13 
೧೨ ನ po 
¥3 ಣು (ಪ್ಪ | 
13D 1 “ಸ 
ತ? ೨ ೫ 
BT CE 
೧. 7 1ನ ಟೆ 
11 et 
್ಲ 7} 
| ಿ hy 
ಇಡ ತಿ ಐ 
( 5 1 1) 
3 $8 
ಅ) 
KE 
1D ಣು ಟಿ ಬ 
> Io RR (» 
[5 G3 pr k3- 
¥ > ಕೊ 
ಲ ೧ _ 
HB 
(0) dy ಜು 
ಡೆ al 
€೨ Nee Ns: KL 
೧ ಜ್‌ಶ್ಟ ತ 
5D 6 «2 3 
ನ WH) ಸ್ನ _ 
[+ » Mk 
ಆ ೧ 
|| 
13: ಸ್ನ ಬಡಿ 
೫? 
4) 13 ky 


14 


ಕೇಳಿ, ತಾನು ಕೇಳಿದ ವಿಷಯಗಳ ಬಗ್ಗೆ ಜಾಗರೂಕತೆಯಿಂದ ಟಿಪ್ಪಣಿ ಮಾಡಿಕೊಂಡ. ಕೆಲವು 
ಕಾಲದ ನಂತರ ಅವನು ಈ ಟಪ್ಪಣಿಗಳನ್ನೆಲ್ಲ ಸೇರಿಸಿ ರಟ್ಟುಕಟ್ಟೆ ಡೇವಿಗೆ ಕಳುಹಿಸಿ, ಅವನ 
ಪ್ರಯೋಗ ಶಾಲೆಯಲ್ಲಿ ಒಂದು ಕೆಲಸವನ್ನು ಬೇಡಿದ. ಆಲ್ಲಿ ಕೆಲಸಮಾಡಲು ಅವನಿಗೆ 
ಅವಕಾಶ ಸಿಕ್ಕಿದರಾಯಿತು, ಎಂತಹ ಕೆಲಸವಾದರೂ ಚಿಂತೆಯಿಲ್ಲ ಎಂದು ಅವನು ಸ್ಪಷ್ಟವಾಗಿ 
ತಿಳಿಸಿದ್ದನು. 


ಡೇವಿಯು ಫ್ಯಾರಡೆಗೆ ಹೇಳಿಕಳುಹಿಸಿದ. ಅವನಿಗೆ ಬಹಳ ಉತ್ಸಾಹವಿದ್ದುದನ್ನು 
ಕಂಡು ಸೀಸೆಗಳನ್ನು ತೊಳೆಯುವ ಮತ್ತು ಪ್ರಯೋಗಶಾಲೆಯನ್ನು ಚೊಕ್ಕ ಟಮಾಡುವ. ಕೆಲಸ 
ವನ್ನು ಅವನಿಗೆ ಕೊಟ್ಟ ನು. 


ಅಲ್ಲಿ ನಡೆಸುತ್ತಿದ್ದ ಪ್ರಯೋಗಗಳಲ್ಲಿ ಫ್ಯಾರಡೆ ಬಹುವಾದ ಆಸಕ್ತಿ ವಹಿಸಿದನು. ಅವನು 
ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡಂತೆ, ತಾನೇ ಕೆಲವು ಪ ಪ್ರಯೋಗಗಳನ್ನು ಮಾಡ 
ಲಾರಂಭಿಸಿದನು. ಅವನು ಬಹು ಬೇಗನೇ ಅದ್ಭುತವಾದ ಪ್ರಗತಿ ಸಾಧಿಸಿದ. ವಿಜ್ಞಾನಿಗಳು 
ಅವನ ಕೆಲಸವನ್ನು ಗಮನಿಸಲಾರಂಭಿಸಿದರು. ಕಾಲಕ್ರ ಮದಲ್ಲಿ ಅವನು ಪ್ರಸಿದ್ಧ ವಿಜ್ಞಾ ನಿ 
ಯಾದನು; ಅವನನ್ನು ರಾಯಲ್‌ ಸೊಸೈ ಟಿಯ ಸದಸ್ಯನನ್ನಾಗಿ ಮಾಡಿಕೊಂಡರು. 


ಒಂದು ಸಲ ಯಾರೋ ಹಂಫ್ರಿ ಡೇವಿಯನ್ನು ಅವನ ಆವಿಷ್ಕಾರಗಳಲ್ಲಿ ಅತ್ಯಂತ 
ದೊಡ್ಡದು ಯಾವುದೆಂದು ಕೇಳಿದರಂತೆ. ಫ್ಯಾರಡೆಯೇ ಆತನ ಅತ್ಯಂತ ದೊಡ್ಡ "ಆವಿಷ್ಕಾರ 
ಎಂದು ಉತ್ತರಿಸಿದ. 


ವಿದ್ಯುತ್ವವಾಹವು ತಾನು ಹರಿಯುತ್ತಿರುವ ತಂತಿಯ ಸುತ್ತ ಅಯಸ್ಕಾಂತ ಪರಿಣಾಮ 
ವನ್ನುಂಟುಮಾಡುತ್ತದೆಂಬ ಆಸ್ಲೆ ರ್ಸ್ರಡ್‌ನ ಆವಿಷ್ಕಾರ ಫ್ಯಾರಡೆಯ ಗಮನಕ್ಕೆ ಬಂತು. ಅವನು 
ತನ್ನನ್ನು ತಾನೇ ಕೇಳಿಕೊಂಡ: "ಅಯಸ್ಕಾ ತ ಎಲ್ಲಿರಲಿಲವೋ ಅಲ್ಲಿ ವಿದ್ಧು ತೃವಾಹವು ಒಂದು 
ಅಯಸ್ಕಾ €ತವನ್ನುಂಟುಮಾಡಬಲ್ಕು ದಾದರೆ, ಆಯಸ್ಕಾಂತವು ವಿದ್ಯು ತ್ಫ್ರ ವಾಹವನ್ನೆ ಕೆ ಉತ್ಪತ್ತಿ 
ಮಾಡಬಾರದು? 


ಈ ಕಲ್ಪನೆಯ ಆಧಾರದ ಮೇಲೆ ಅವನು ಕೆಲಸ ಪ್ರಾರಂಭಿಸಿದ. ಅವನು ಆಧಾರ 
ವಾಗಿಟ್ಟು ಕೊಂಡ ತತ್ವವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಸಿಲಿಂಡರಿನ ಆಕಾರ 
ದಲ್ಲಿ ಸುರುಳಿಮಾಡಿದ ರಟ್ಟೊ ೦ದರ ಸುತ್ತಲೂ ಒಂದು ತಂತಿಯನ್ನು ಸುರುಳಿ ಸುತ್ತಿದೆ ಎಂದು 
ಕೊಳ್ಳಿ. ವಿದು ತ್ರವಾಹವನ್ನು ಅಳೆಯುವ ಗ್ಯಾಲ್ವನಾಮೂಟರ್‌ ಎಂಬ ಉಪಕರಣಕ್ಕೆ ತಂತಿಯ 


15 


ಎರಡು ತುದಿಗಳನ್ನೂ ಸೇರಿಸಲಾಯಿತು. ಈ ಸಿಲಿಂಡರಿನೊಳಗೆ ಒಂದು ಸಲಾಕೆ ಆಯಸ್ಕಾಂತ 
ವನ್ನು ಇಡಲಾಯಿತು. 


ಗ್ಯಾಲ್ವನಾಮೂಟರ್‌ನ ಮುಳ್ಳು ಚಲಿಸದಿದ್ದುದನ್ನು ಕಂಡು ಫ್ಯಾರಡೆಗೆ ನಿರಾಶೆಯಾಯಿತು 


ಒಂದು ದಿನ ಅವನಿಗೆ ಬೇಸರ ಬಂದು ಅಯಸ್ಕಾಂತವನ್ನು ಎಸೆದುಬಿಡೋಣವೆಂದು ಅದನು 


CG 





ಚಲಿಸದೇ` ಒಳಗಿದ್ದಾಗ ಆಗುವುದಿಲ್ಲವೆಂಬುದನ್ನು ಫ್ಯಾರಡೆ ಕಂಡುಕೊಂಡನು. ಆಯಸ್ಕಾಂತವು 
$ 


16 


ಹೆಚ್ಚು ವೇಗವಾಗಿ ಚಲಿಸಿದಷ್ಟೂ ವಿದ್ಯುತ್ಫವಾಹ ಹೆಚ್ಚು ಪ್ರಬಲವಾಗಿತ್ತು. ಸುರುಳಿಯ 
ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆಯೂ ಸಹ ಪ್ರವಾಹದ ಪ್ರಮಾಣ ಹೆಚ್ಚಿತು. ಫ್ಯಾರಡೆ ತಾನು 
ಕಂಡ ಈ ವಿಷಯಗಳ ಆಧಾರದ ಮೇಲೆ ಮೊತ್ತಮೊದಲ ಡೈನಮೋವನ್ನು ರಚಿಸಿದನು. 
ಸಲಾಕೆ ಅಯಸ್ಕಾಂತವು ಅತ್ತ ಇತ್ತ ಚಲಿಸುವಂತೆ ಮಾಡುವ ಬದಲು ಕುದುರೆ ಲಾಳ ಅಯ 
ಸ್ಕಾಂತವೊಂದರ ಎರಡು ಧ್ರುವಗಳ ನಡುವೆ ತಂತಿಯ ಸುರುಳಿಯೊಂದು ತಿರುಗುವಂತೆ ಮಾಡಿ 
ದನು. ವೇಗವಾಗಿ ನುಗ್ಗುತ್ತಿರುವ ನೀರಿನ ಪ್ರವಾಹ, ಇಲ್ಲವೆ ಒಂದು ಜಲಪಾತದಿಂದ ಒಂದು 
ಪರ್ಷಿಯನ್‌ ಚಕ್ರ ತಿರುಗುವಂತೆ ಮಾಡಿ ಅದನ್ನು ತಂತಿ ಸುರುಳಿಯೊಂದಕ್ಕೆ ಜೋಡಿಸಲಾಯಿತು. 
ಆ ಸುರುಳಿ ಚಲಿಸಿ ವಿದ್ಯುತ್ತನ್ನು ಉತ್ಪತ್ತಿಮಾಡಿತು. ಈ ಸುರುಳಿಗೆ ಆರ್ಮೇಚರ್‌ ಎಂದು 
ಹೆಸರು. ಹಬೆ, ಜಲಶಕ್ತಿ ಅಥವಾ ಅನಿಲ ಎಂಜಿನ್ನಿನ ಸಹಾಯದಿಂದ ಡೈನಮೋದ ಆರ್ಮೇೇ 
ಚರ್‌ ತಿರುಗುವಂತೆ ಮಾಡುತ್ತಾರೆ. ಜಲಶಕ್ತಿ ದೊರೆತಾಗ ವಿದ್ಯುತ್ತಿನ ಉತ್ಪಾದನೆ ಅತ್ಯಂತ 
ಅಗ್ಗವಾಗುವುದು. ನಯಾಗರದ ದೊಡ್ಡ ಜಲಪಾತವನ್ನು ಶಕ್ತಿಯ ಆಕರವನ್ನಾಗಿ ಉಪಯೋಗಿ 
ಸುತ್ತಾರೆ. ಆ ಶಕ್ತಿಯ ಸಹಾಯದಿಂದ ಡೈನಮೋಗೆ ಜೋಡಿಸಿದ ಟಬೈೆನುಗಳನ್ನು ತಿರುಗಿಸು 
ತ್ತಾರೆ... ತಾತಾ ಜಲವಿದ್ಯುದ್‌ಯೋಜನೆಯಲ್ಲಿ ಮಳೆಯ ನೀರನ್ನು ದೊಡ್ಡ ಜಲಾಗಾರಗಳಲ್ಲಿ 
ಎತ್ತರದಲ್ಲಿ ಶೇಖರಿಸಿರುತ್ತಾರೆ. ಅಲ್ಲಿಂದ ನೀರು ಕೊಳವೆಗಳ ಮೂಲಕ ಹರಿಯುವಂತೆ 
ಮಾಡಿ ಟೆಬೆ್ಯನುಗಳನ್ನು ತಿರುಗಿಸುತ್ತಾರೆ. ಈ ಎರಡು ಸಂದರ್ಭಗಳಲ್ಲಿಯೂ ನೀರು 
ಟರ್ಬೈನಿನ ಹಲ್ಲುಗಳ ಮೇಲೆ ಬಿದ್ದು ಅದನ್ನು ತಿರುಗಿಸುತ್ತದೆ. ಈ ರೀತಿ ಉತ್ಪತ್ತಿಮಾಡಿದ 
ವಿದ್ಯುತ್ತು ಬ್ಯಾಟರಿಗಳಿಂದ ಒದಗುವ ವಿದ್ಯುತ್ತಿಗಿಂತ ಬಹಳ ಅಗ್ಗವಾಗಿರುತ್ತದೆ. ಇದರಿಂದ 
ವಿದ್ಯುಚ್ಛಕ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸುವುದು ಸಾಧ್ಯವಾಯಿತು. 

ಹಬೆಗಿಂತಲೂ ವಿದ್ಯುತ್ತು ಇನ್ನೂ ಅನೇಕ ಅನುಕೂಲಗಳಿರುವಂತಹ ಶಕ್ತಿಯ ಆಕರ. 
ಶಕ್ತಿ ಅಗತ್ಯವಾದಾಗ ಸ್ವಿಚ್‌ ಹಾಕಿಬಿಟ್ಟರಾಯಿತು; ಅದು ಬೇಕಿಲ್ಲದಾಗ ಸ್ವಿಚ್ಚನ್ನು ತೆಗೆದುಬಿಡ 
ಬಹುದು. ಶಕ್ತಿಯನ್ನು ಪಡೆಯಲು ಉರಿಯುವ ಕಲ್ಲಿದ್ದಲು ಅಥವಾ ಎಣ್ಣೆಯನ್ನು ಉಪ 
ಯೋಗಿಸಿದರೆ ಅದು ಹೊಗೆಯನ್ನೂ, ವಿಷಾನಿಲಗಳನ್ನೂ ಬಿಡುಗಡೆಮಾಡುತ್ತದೆ. ಅದೇ 
ವಿದ್ಯುಚ್ಛಕ್ತಿಯ ತಯಾರಿಕೆ ಇದಕ್ಕಿಂತಲೂ ಶುಚಿಕರವಾದುದು. ಅಲ್ಲದೆ, ವಿದ್ಯುತ್ತನ್ನು 
ಉಪಯೋಗಿಸಿದಾಗ ಬೂದಿ ಅಥವಾ ಕೆಂಡ ಉಳಿಯುವುದಿಲ್ಲ. 


ಅಲ್ಲದೆ, ವಿದ್ಯುಚ್ಛಕ್ತಿಯನ್ನು ತಂತಿಗಳ ಮೂಲಕ ಬಹಳ ದೂರಗಳವರೆಗೂ ಕಳಿಸುವುದು 
ಸುಲಭ. ಪ್ರಾರಂಭದಲ್ಲಿ ಇದಕ್ಕೆ ಹಾಕಬೇಕಾಗುವ ಬಂಡವಾಳ ಹೆಚ್ಚಾದರೂ ಅದರ ನಿರ್ವಹಣೆಗೆ 
ಬೇಕಾಗುವ ಖರ್ಚು ಕಡಿಮೆ. ಅಲ್ಲದೆ ವಿದ್ಯುತ್ತು ಯಾವ ತೊಂದರೆಯೂ ಇಲ್ಲದೆ ತಂತಿಗಳ 


ಮೂಲಕ ಹರಿಯುತ್ತದೆ. 


1%) 


ವಿದ್ಯುತ್‌ ಮೋಟಾರು ಡೈನಮೋಗೆ ವಿರುದ್ಧವಾದುದು... ಡೈನಮೋದಲ್ಲಿ ವಿದ್ಯುತ್ತನ್ನು 
ಉತ್ಪತ್ತಿಮಾಡಲು ತಂತಿಯ ಸುರುಳಿಯನ್ನು ತಿರುಗಿಸುತ್ತಾರೆ. ಆದೇ ಎದ್ಯುತ್‌ ಮೋಟಾರಿನಲ್ಲಿ 
ವಿದ್ಯುತ್ತಿನಿಂದ ಸುರುಳಿಯನ್ನು ತಿರುಗಿಸುತ್ತಾರೆ. ಬೀಸಣಿಗೆ. ಪಂಪು. ಟ್ರ್ಯಾಮ್‌, ವಿದ್ಯುತ್‌ 


ಇ 





ರೈಲು ಮತ್ತು ಇತರ ಎಲ್ಲ ಯಂತ್ರೋಪಕರಣಗಳಿಗೂ ಕೆಲಸಮಾಡಲು ವಿದ್ಯುತ್‌ ಮೋಟಾರು 
ಬೇಕು. ಡೈನಮೋವನ್ನು ರಚಿಸುವ ರೀತಿಯಲ್ಲೇ, ಅದರ ರಚನೆಗೆ ಅಗತ್ಯವಾದ ಭಾಗಗಳನ್ನೇ 
ಉಪಯೋಗಿಸಿ. ವಿದ್ಯುತ್‌ ಮೋಟಾರನ್ನು ರಚಿಸುತ್ತಾರೆ. ' 


ವಿದ್ಯುತ್ತಿನ ಉಪಯೋಗದಿಂದ ಇಲೆಕ್ಷಾ ನಿಕ್ಸ್‌ ಎಂಬ ಹೊಸ ವಿಜ್ಞಾನಶಾಖೆ ಪ್ರಾರಂಭ 
ವಾಗಿದೆ. ಈ ಹೊಸ ವಿಜ್ಞಾ ನವು ಮತಡ ವ್ಯಾಪಕವಾದ ಬದಲಾವಣೆಗಳನ್ನು ಉಂಟು 
ಮಾಡುತ್ತಿವೆ ಎಂಬುದನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡೋಣ. 





ಟೆಲಿಗ್ರಾಫ್‌ 


1833ರಲ್ಲಿ ಜಾನ್‌ ಹರ್ಷೆಲ್‌ ಎಂಬ ಬ್ರಿಟಿಷ್‌ ಖಗೋಳಶಾಸ್ತ್ರಜ್ಞ ನೊಬ್ಬನು ದಕ್ಷಿಣ 
: ಆಕಾಶವನ್ನು ಅಧ್ಯಯನ ಮಾಡಲು ದಕ್ಷಿಣ ಆಫ್ರಿಕಾಕ್ಕೆ ಹೋದನು. ಅವನು ತನ್ನೊಡನೆ: 
ಒಂದು ಪ್ರಬಲವಾದ ದೂರದರ್ಶಕ ಮತ್ತು ಇತರ ಅನೇಕ ಸಲಕರಣೆಗಳನ್ನು ತೆಗೆದುಕೊಂಡು 
ಹೋದನು. ಪ್ರಪಂಚದ ಉತ್ತರಾರ್ಧದ ಜನರು ನೋಡೇ ಇರದಂತಹ ರೇಖಾಪಟಗಳನ್ನೂ 
ಮತ್ತು ನಕ್ಸೆಗಳನ್ನೂ ಅವನು ತಯಾರಿಸಬೇಕೆಂದಿದ್ದ. ತನ್ನ ಕೆಲಸವನ್ನು ಪೂರೈಸುವುದಕ್ಕಾಗಿ 
ಕೇಪ್‌ ಆಫ್‌ ಗುಡ್‌ಹೋಪ್‌ನಲ್ಲಿ ನಾಲ್ಕು ವರ್ಷಗಳ ಕಾಲ ಇರಬೇಕೆಂದು ಜಾನ್‌ ಹರ್ಷೆಲ್‌ 


20 


ಯೋಚಿಸಿದ . 


ಆಗ "ನ್ಯೂಯಾರ್ಕ್‌ ಸನ್‌” ಪತ್ರಿಕೆಯ ಸೇವೆಯಲ್ಲಿ ವರದಿಗಾರನಾಗಿದ್ದ ರಿಚರ್ಡ್‌ ಲಾಕ್‌ 
ಎಂಬಾತನಿಗೆ ಒಂದು ಒಳ್ಳೆಯ ಯೋಚನೆ ಹೊಳೆಯಿತು. ಜಾನ್‌ ಹರ್ಷಲ್‌ನ ಆವಿಷ್ಕಾರಗಳ 
ಬಗ್ಗೆ ಅವನು ಏನೇ ಬರೆಯಲಿ, ಅದನ್ನು ಎಲ್ಲರೂ ನಂಬುತ್ತಿದ್ದರು. ಏಕೆಂದರೆ ಅದು ನಿಜವೇ 





ಎಂದು ಪರೀಕ್ಬಿಸಲು ಯಾವ ಮಾರ್ಗವೂ ಇರಲಿಲ್ಲ. ಒಬ್ಬ ಆಳನ್ನೋ ಅಥವಾ ಒಂದು 
ಸಂದೇಶವನ್ನೋ ಹಡಗಿನ ಮೂಲಕ ದಕ್ಷಿಣ ಆಫ್ರಿಕಾಕ್ಕೆ ಕಳುಹಿಸುವವರೆಗೆ ಯಾರೂ ನಿಜವನ್ನು 


ಪತ್ತೆಮಾಡುವುದಕ್ಕೆ ಆಗುತ್ತಿರಲಿಲ್ಲ. ಅಲ್ಲಿಗೂ ಆ ಖಗೋಳ ಶಾಸ್ತ್ರಜ್ಞನಿಂದ ಉತ್ತರ ಪಡೆಯಲು 


ಕ್ರ 
w 


21 


ತಿಂಗಳುಗಳೇ ಆಗುತ್ತಿದ್ದವು. ಈ ಮಧ್ಯೆ ಸಾಧ್ಯವಾದಷ್ಟು ತಮಾಷೆಮಾಡಿ ನೋಡಬೇಕೆಂದು 
ಲಾಕ್‌ ತೀರಾನಿಸಿದನು. 


ಹರ್ಷೆಲ್‌ ಹೊಸ ವಿಧವಾದ ದೂರದರ್ಶಕವೊಂದನ್ನು ಕಂಡ ಹಿಡಿದಿದ್ದಾ ನೆಂದು ಅವನು 
ಲೆ ಲಿ ವರದಿ ಮಾಡಿದನು. ಈ ದೂರದರ್ಶಕದ ಪ್ರತಿಯೊಂದು 


ಊ ಎ. 


ದಿವರವನೂ ಆವನು ಬಹಳ ಜಾಣತನದಿಂದ ಯೋಜಿಸಿದು ದರೀದ ವಿಜ ನ್ಲನಿಗಳೂ ಸಹ 


೬ 
pat 
ತ್ನ್ನ 


ಎ 
ಮೋಸಹೋದರು. ಅಲ್ಲಿಂದ ತಮಾಷೆ ಪ್ರಾರಂಭವಾಯಿತು. ಚಂದ್ರನ ಮೇಲಿನ ಬೆಟ್ಟ 
ಗುಡ್ಡಗಳು ಪ್ರಶಸ್ತ ಶಿಲೆಗಳಿಂದ ಆಗಿವೆಯೆಂದೂ. ಇದನ್ನು ಆ ಅದ್ದುತವಾದ ದೂರದರ್ಶಕದ 
ಗಿ 


ಸಹಾಯದಿಂದ ಹರ್ಷೆಲ್‌ ನೋಡಿದನೆಂದೂ ಲಾಕ್‌ ಬರೆದನು. ಹಲವಾರು ವಿಧವಾದ 
ಜೀವಿಗಳು ಕಂಡುಬಂದಿರುವುದಾಗಿಯೂ ಅವನು ವರದಿ ಮಾಡಿದನು. ದುಂಡನೆಯ ದೊಡ್ಡ 
ಚೆಂಡುಗಳ ಆಕಾರದಲ್ಲಿರುವ ಪ್ರಾಣಿಗ ಛು ಚಂದ್ರನ ಮೇಲಿನ ಸಮುದ್ರತೀರದ ಮರಳುರಾಶಿಗಳ 


ಇ ಫಿ ಉಷಾ ಅ ಸ ಆ ಯ ~ ~ 2 
ಮೇಲೆ ಅತ್ಯಂತ ವೇಗದಿಂದ ಉರುಳಾಡುತ್ತಿದ್ದುವು ಎಂದೂ ವರದಿ ಮಾಡಿದ. 


ಲ್‌ SN ಎಂ ಎಲ — ನ ಗೌಗ ಕ ಲತೆ ಮು ಇರಾ 
ಲಾಕ್‌ ಅಣ್ಣ ಕಲನಿಬಿದ್ರಿ ಜಳ, ಯಪಶಿಸ್ತಿ ಬಾಗಿ ಮಾಡಿದ ನಂದರ ಜ್ಞಾನಿಗಳು ಸಿಹ ಆದರಿಂದ 
ಎ ಇ 


ಇಂದಿನ ಕಾಲದಲ್ಲಿ ಈ ರೀತಿ ಆಟ ಆಡಿಸುಹುದೆಯ ಯೋಚನೆ ಸಹ ಯಾರಿಗೂ 
ಬರಲಾರದು. ಟೆಲಿಗ್ರಾಫ್‌ನ ಆವಿಷ್ಕಾರದ ಪರಿಣಾಮವಾಗಿ ಖಂಡಗಳ ಮತ್ತು ಸಾಗರಗಳ 


oe 
೯ . ೯ ಮ್ನ 4) ಬ ಜವೆ ಕಾ 
ಆಚೆಯಿಂದ ಸುದ್ದಿ ಯನ್ನು ಕೆಲವೇ ನಿವಿಂಷಗಳಲ್ಲಿ ಪಡೆಯಬಹುದು. 


ಸುವಂತೆ se ಆರ್ಸ್ಟೆಡ್‌ 
ಸಲಾರಂಭಿ 


ವಿದ್ಯುತ್ಛ ವಾಹವು ಅಆಯಸ್ಕಾಂ ಕವನ, ಕ್ಟ 


ಕಂಡಂಹಿಡಿದಂದಿನಿಂದ. ಜನರು ಮಿದ್ಯುತ್ತಿದಿಂ 


2 
(ಣ. 
ತ್ವ 
6 


2 


1809 ರಲ್ಲಿಯೇ ಆಸ್ಟ್ರಿಯದ 2 ನಿಜಾ ಜ್ಞಾನಿಯೊ ಬ್ಬನು ಒಂದು ವಿಧಾನವನ್ನು ಯೋಚಿಸಿ 
ಅದನ್ನು ಪರೀಕ್ಲಿಸಿದನು. ಅವನು ವರ್ಣಮಾಲೆಯ ಪ್ರತಿಯೊಂದು ಅಕ್ಸರಕ್ಕೂ ಒಂದೊಂದ 


22 


ರಂತೆ ತಂತಿಗಳನ್ನು ಅಳವಡಿಸಿಕೊಂಡನು. ಈ. ತಂತಿಗಳನ್ನು ನೀರುತುಂಬಿದ ಪಾತ್ರೆಯಲ್ಲಿ 
ಇಟ್ಟ, ಈ ತಂತಿಗಳಲ್ಲಿ ಯಾವುದಾದರೂ ಒಂದರ ಮೂಲಕ ವಿದ್ಯುತ್ತು ಹರಿದಾಗ ಆದರ 
ತಳದಲಿ ಒಂದು ಸಣ ಕೊಳು ತ್ತಿತು | ಸಾರವ ಸಾಕಷು ಕೋ 
ತಳದಲ್ಲಿ ಒಂದು ಸಣ್ಣ ಗುಳ್ಳೆ ಕಾಣಿಸಿಕೊಳ್ಳುತ್ತಿತ್ತು. ಈ ಆವಿಷ್ಕಾರವು ಸಾಕಷ್ಟು ಕೋಲಾ 
ಹಲವನ್ನುಂಟುಮಾಡಿದರೂ ಸಹ ಇದು ಹೆಚ್ಚೇನೂ ಉಪಯೋಗಕ್ಕೆ ಬರಲಿಲ್ಲ. 


2 


ಅನಂತರ. 1825ರ ಸುಮಾರಿನಲ್ಲಿ ಬ್ಯಾರನ್‌ ೩ಲಿಂಗ್‌ ಎಂಬ ಮತ್ತೊಬ್ಬ ಉಪಜ್ಞಕನು 
ಆಯಸ್ಕಾಂತ ಟೆಲಿಗ್ರಾಫನ್ನು ತಯಾರಿಸಿದನು. ತಂತಿಯೊಂದರ ಮೂಲಕ ಹರಿಯುತ್ತಿದ್ದ 


4 
ರಟ್ಟೊಂದರ ಮೇ 


ವಿದ್ದುತ್ತವಾಹವು ಆಯಸ್ನಾಂತ ಮುಳ್ಳೊಂದನ್ನು ತಿರುಗಿಸುತ್ತಿತ್ತು. 
ಶಿ kk ಠ ೪ ಲ್ಕ ಮ 
ಗುರುಶಿಸಲಾಗಿದ್ದ ಕಪ್ಪು ಮತ್ತು ಬಿಳಿ ಸಂಕೇತಗಳ ಮೇಲೆ ಈ ಮುಳ್ಳು ಓಡಾಡುತ್ತಿತ್ತು 
4 ಅಗತ ಇ 


He 
ಮಾ ) CNS ಅಲ್ಲ ಕಾ ರಾಗ ಕಾಸ್‌ ಸ್ನ್ನಇದು ಗಾ 
ರ. ರಖ್ರಿ —ಕಪ -ಬಿಳ ಎಂದರ ಬರ್‌ CUD ಅಕರ 


ಇ WE Cee ೧ ಲು ೦ಎ 
ಕಪ್ಪ [VO ಎಂದರೆ SEE ಅಕ್ಷ 0 DS 

[ NA [aR py ಮೆ ನೌ ಲ ೧ನ ಗಾ © ಗಾ 
ಈ ರೀತಿಯಾಗಿ ಒಂದು "ಸಂಕೇತ ಲಿಪಿ'ಯನ್ನು ಷಿಲಿಂ ಉಪಮೋಗಿಸನಿದನು. 


1837ರಲ್ಲಿ ಚಾರ್ಲ್ಸ್‌ ವೀಟ್‌ಸ್ಟನ್‌ ಎಂಬ ಇಂಗ್ಲಿಷ್‌ ಪ್ರಾಧ್ಯಾಪಕನು ಈ ಉಪಕರಣದಲ್ಲಿ 
ಲೆ 


್ಸ RE) ಹ ಹ ದ್ಯಾ ರಾ ಯ ಮ ವೆ. E) K ಪಾ 
ಸ್ವಲ್ಪ ಬದಲಾವಣೆಯನ್ನು ಮಾಡಿದನು. ಆ ಮುಳ್ಳು ಒಂದು ಸೂಚಿ ಫಲಕದ ಮೇ 
[oe 





23 


ಚಲಿಸುವಂತೆ ಅವನು ಮಾಡಿದನು. ಫಲಕದ ಅಂಚಿನಲ್ಲಿ ಸಂಖ್ಯೆಗಳನ್ನು ಮತ್ತು ಅಕ್ಬರಗಳನ್ನು 
ಗುರುತಿಸಲಾಗಿತ್ತು. ಅಕ್ಷರದಿಂದ ಅಕ್ಷರಕ್ಕೆ ಮುಳ್ಳು ಚಲಿಸುವುದನ್ನು ಗಮನಿಸುವುದರ 
ಮೂಲಕ ಸುದ್ದಿಯನ್ನು ಓದಬಹುದಾಗಿತ್ತು. ಇದರಿಂದ ಕೆಲಸವೇನೋ ನಿಧಾನವಾಗುತ್ತಿತ್ತು; 
ಆದರೆ ರೈಲ್ವೆಯವರಿಗೆ ಇದು ಉಪಯುಕ್ತವಾಗಿ ಕಂಡಿತು. ಈ ಸಲಕರಣೆ ಅನೇಕ ವರ್ಷಗಳ 
ವರೆಗೆ ಉಪಯೋಗದಲ್ಲಿತ್ತು. ವೀಟ್‌ಸ್ಪನ್ನನು ಇದರಿಂದ ಐಶ್ವರ್ಯವಂತನಾದನು. 


ಅನಂತರ ಬಂದ ಸ್ಕಾಮುಯಲ್‌ ಎಫ್‌. ಬಿ. ಮಾರ್ಸ್‌ ಎಂಬುವನೇ ಟೆಲಿಗ್ರಾಫ್‌ನ 
ಇಂದಿನ ವವಾದರಿಯನ್ನು ನಿಜವಾಗಿ ಕಂಡುಹಿಡಿದದ್ದು 


ಮಾರ್ಸ್‌ ಇದನ್ನು ಕಂಡುಹಿಡಿಯುವನೆಂದು ಯಾರೂ ನಿರೀಕ್ಷಿಸಿದ್ದಿ ರಲಾರರಂ. ಅವನು 
ಹುಟ್ಟಿದ್ದು ಅಮರಿಕಾದಲ್ಲಿ, ಅವನು ಶಾಲೆಯಲ್ಲಿ ವಿಜ್ಞಾನವನ್ನು ಅಧ್ಯಯನ ಮಾಡಿದ 
ನಾದರೂ ಕಲಾವಿದನಾಗಬೇಕೆಂದು ತೀರ್ಮಾನಿಸಿದನು. ಭಾವಚಿತ್ರಕಾರನಾಗಿ ಸಾಕಷ್ಟು ಪ್ರಖ್ಯಾತಿ 
ಪಡೆದನು. ಅನಂತರ ಪ್ರಸಿದ್ಧ ಕಲಾಕೃತಿಗಳನ್ನು ನೋಡಲು ಯೂರೋಪ್‌ ಪ್ರವಾಸ 
ಕೈಗೊಂಡನು. 


ಯೂರೋಪಿನಿಂದ ಹಡಗಿನಲ್ಲಿ ವಾಪಸ್ಸು ಬರುತ್ತಿದ್ದಾಗ ಅವನು ಟೆಲಿಗ್ರಾಫ್‌ನ ವಿಷಯ 
ಕೇಳಿದನು. ವಿಜ್ಞಾನಿಯಾಗಿದ್ದ ಸಹಪ್ರಯಾಣಿಕನೊಬ್ಬನು ಫ್ರಾನ್ಸ್‌ನಲ್ಲಿ ವಿದ್ಯುತ್ತಿನ ಬಗ್ಗೆ 
ನಡೆಯುತ್ತಿದ್ದ ಕೆಲಸಗಳನ್ನು ಕುರಿತು ಅವನೊಡನೆ ಮಾತನಾಡಿದನು. ಅವನು ತನ್ನೊಡನೆ 
ಅಮೇರಿಕಾಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ ಒಂದು ಚಿಕ್ಕ ವಿದ್ಯುದಯಸ್ಕಾಂತವನ್ನು ಸಹ 
ಮಾರ್ಸ್‌ಗೆ ತೋರಿಸಿದನು. 


ಮಾರ್ಸ್‌ ಇದನ್ನು ಕುರಿತು ಯೋಚಿಸಲಾರಂಭಿಸಿದನು. ವಿದ್ಯುತ್ವವಾಹವು ತಂತಿಯ 
ಮೂಲಕ ಎಷ್ಟು ದೂರ ಬೇಕಾದರೂ ಹರಿಯಬಲ್ಲುದಾದರೆ, ಸುದ್ದಿ ಒಯ್ಯಲು ಅದನ್ನು 
ಏಕೆ ಬಳಸಿಕೊಳ್ಳಬಾರದು? 


ಇದು ಬಹಳ ಸ್ವಾರಸ್ಯಕರವಾಗಿ ಕಂಡಿತು. ಎಷ್ಟಾದರೂ ಅವನ ಕೆಲಸ ವರ್ಣಚಿತ್ರ 
ಬರೆಯುವುದು. ಆದ್ದರಿಂದ ಅವನು ಅದನ್ನೇ ಮುಂದುವರಿಸಿದನು. ಆದರೆ ಈ ಆಲೋಚನೆ 
ಅವನ ತಲೆಯಲ್ಲಿ ಬೇರೂರಿಬಿಟ್ಟಿತು. ನ್ಯೂಯಾರ್ಕ್‌ ವಿಶ್ವವಿದ್ಯಾನಿಲಯದಲ್ಲಿದ್ದ ಆತನ 
ಸ್ನೇಹಿತ ಡಾ| ಗೇಲ್‌ ಎಂಬುವನಿಗೆ ಈತನ ಉತ್ಸಾಹವನ್ನು ಕಂಡು ಸಂತೋಷವಾಗಿ, ಪ್ರಯೋಗ 
ಶಾಲೆಯಲ್ಲಿ ಕೆಲಸಮಾಡಲು ಉತ್ತೇಜನ ಕೊಟ್ಟನು. 


24 


ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದ ಶುದ್ಧ ವಿಜ್ಞಾನಿಯಾದ ಜೋಸೆಫ್‌ ಹೆನ್ರಿಯ 
ಪರಿಚಯ ಗೇಲನಿಗಿತ್ತು. ವೈಜ್ಞಾನಿಕ ಸಮಸ್ಯೆಗಳನ್ನು ಯಾರೇ ತೆಗೆದುಕೊಂಡು ಬರಲಿ. 
ಅವರಿಗೆ ಜೋಸೆಫ್‌ ಹೆನ್ರಿ ಯಾವಾಗಲೂ ಸಹಾಯ ಮಾಡುತ್ತಿ ದ್ದನು. ಅವನು ಮಾರ್ಸನಿಗೂ 
ಅದೇ ರೀತಿ ಸಹಾಯ ಮಾಡಿದನು. ತಾನು 1832 ರಲ್ಲಿ ಹಾಕಿದ್ದ ಸುಮಾರು ೨ ಕಿ.ಮೀ. 
ಉದ್ದದ ಟೆಲಿಗ್ರಾಫ್‌ ತಂತಿಯನ್ನು ಅವನಿಗೆ a 'ರಿಸಿದನು. ಆದು ಒಂದು ವಿದ್ಯುದಯ 
ಸ್ಕಾಂತವನ್ನು ಉತ್ಪತ್ತಿ ಮಾಡುತ್ತಿತ್ತು. ಆ ವಿದ್ಯುದಯಸ್ಕಾಂತವು ತೂಗಾಡುತ್ತಾ ಒಂದು 
ಜಾಗಟೆಯನ್ನು ಮರು ಜ್ರ ಆ bi ಶಬ್ದದಿಂದ ಸುದ್ದಿಗಳನ್ನು ಕಳುಹಿಸಲು 
ಮತ್ತು ಓದಲು ಒಂದು ಸಂಕೇತ ಲಿಪಿಯನ್ನು ಉಪಯೋಗಿಸು ತ್ತಿದ್ದರು. 


ಮಾರ್ಸನು ಈ ಸಾಧನವನ್ನು ಉಪಯೋಗಿಸಬೇಕೆಂದು ತೀರ್ಮಾನಿಸಿದನು. ಆದರೆ 
ಬಗೆಹರಿಯಬೇಕಾಗಿದ್ದ ಇನ್ನೂ ಎರಡು ಸಮಸ್ಯೆಗಳಿದ್ದುವು. ಈ pi 2 ಕಿ. ಮೀ. 
ದೂರದವರೆಗೆ ಮಾತ್ರ ಉಪಯೋಗಿಸಲಾಗಿತ್ತು. ತನ್ನ ಟೆಲಿಗ್ರಾಇ 
ದೂರದ ವರೆಗೂ ಕೆಲಸ ಮಾಡಬೇಕೆಂಬುದು ಮಾರ್ಸನ ಇ 
ಉಪಯೋಗಿಸಿದ್ದ ಸಂಕೇಶಲಿಪಿ ಮಾರ್ಸನಿಗೆ ಇಷ್ಟಷಾಗಲಿಲ್ಲ. ಇನ್ನೂ ಉತ್ತಮವಾದ ಸಂಕೇತ 
ಲಿಪಿಯನ್ನು ಅವನು ಕಂಡುಹಿದಿಯಬೇಕಾಗಿತ್ತು. 


ಮೊದಲನೆಯ ಸಮಸ್ಯೆಯನ್ನು ಬಗೆಹರಿಸಲು ಭೋ ಹೆನ್ರಿಯು ಅವನಿಗೆ ನೆರವು 


ಬು 


ನೀಡಿದನು. ಸಾಲಿನ ಉದ್ದಕ್ಕೂ ವಿವಿಧ ಸ್ಥಳಗಳಲ್ಲಿ "'ಟಪ್ಪ'ವೆಂಬ ಒಂದು ಸಾಧನವನ್ನು 
ಜೋಡಿಸಲಾಗಿತ್ತು. ಸಾಲಿನ ಒಂದೊಂದು "ವಿಭಾಗದ ಕೊನೆಯಲ್ಲೂ ಇರಿಸಿದ್ದ ಬ್ಯಾಟರಿ 
ಮತ್ತು ಆದಕ್ಕೆ ಜೋಡಿಸಿದ್ದ ತಂತಿಯಾ ಸುರುಳಿಯೇ ಈ ಟಪ್ಪ. : ತಂತಿಯಲ್ಲಿ ಸಾಗುವಾಗ 


ಕ್ರಮೇಣ ಕ್ಷೀಣವಾಗುತ್ತಿದ್ದ ಸಂಕೇತಗಳನ್ನು ವರ್ಧಿಸುವು 


CL 
© 
33 
ಓಟ 
CQ 
3 
eth 
ಣಿ 
CL 
€| 
(ಇ) 
ಹ 
GL 
| Cv 


ಇನ್ನೊಂದು ಸಮಸ್ಯೆಯನ್ನು ಬಗೆಹರಿಸುವ ಯತ್ನದಲ್ಲಿ ಮಾರ್ಸ್‌. ಈಗ ಪ್ರಖ್ಧಾತ 
ವಾಗಿರುವ "ಮಾರ್ಸ್‌ ಸಂಕೇತಲಿಪಿ'ಯನ್ನು ಕಂಡುಹಿಡಿದನು. ಎಲ್ಲ ಬಗೆಯ ಸಂಕೇತ 
ಸಾಗಣೆಗೂ, ಮುಖ್ಯವಾಗಿ ಸೇನೆ ಮತ್ತು ನೌಕಾ ದಳಗಳಲ್ಲಿ, ಇದನ್ನು ಇಂದಿಗೂ ಉಪಯೋಗಿ 
ಸುತ್ತಾರೆ. ಇದರಲ್ಲಿ : ಚುಕ್ಕೆಗಳು ಮತ್ತು ಅಡ್ಡಗೀಟುಗಳನ್ನು ಉಪಯೋಗಿಸುತ್ತಾರೆ. ಇವುಗಳ 
ಒಂದೊಂದು ಜೋಡಣೆಯೂ ಅಕ್ಬರಮಾಲೆಯ ಒಂದೊಂದು ಅಕ್ಷರವನ್ನು ಸೂಚಿಸುತ್ತದೆ 


ಮಾರ್ಸನು ತನ್ನ ಆವಿಷ್ಕಾರಕ್ಕೆ 1837 ರಲ್ಲಿ ಒಂದು ಪೇಟೆಂಟನ್ನು ತೆಗೆದುಕೊಂಡನು. 
ಇದನ್ನು ದೊಡ್ಡ ಪ್ರಮಾಣದಲ್ಲಿ ಉಪ ಪಯೋಗಿಸುವಂತೆ ಸರ್ಕಾರದ ಮನವೊಪ್ಪಿಸಲು ಅವನು 


ಮಾರ್ಸ್‌ ಸಂಕೇತ ಲಿಪಿ 


ಐದು ವರ್ಷಗಳ ಕಾಲ 


ಪಿ 
ಸಿಬಿೀಕಾಯಿತ 


ಉಲ 


ಕೊನೆಗೂ 


ಕ 
We 


ಧ್‌ 
Cow ಅರಿ 


ನ 


ಮಾನ 
ಓಟ 
ಛ್ಮಾ 


೪ 
ಧರ ಉಪೇಕ್ಷೆ! ಯು: 


ಗಾ 
wi 


ಇ 
he 


1 30.000 ಡಾಲರ 


ಕಾರ ಕಾದರ್‌ ಒಂ ಒಷು Co 
UNL ಘರ! 


೨ ಮು 

ು 

ದನು. 
ಮತ್ತು 


ಯ 


3 


pm 


ಯನ್ನು ಉಪಯೋಗಿಸಿ 


ತಂತಿಗಳನ್ನು ಎತ್ತರದ 


ನಲುಲ ಸಂದು ಬಾಬರ 


73 
() 
CR 
“HO. 
Pow 
3% 
ಎ ಪ 
೨ 
HB ಸಿಟಿ 
fo 
> ಈ 
D — 
ಡೆ 
ಫು 
ಸ 
ಬೂ ಯ್ಯ 
x HB 
ಸ 
H9 ೧ರ 
1c 
! 
pe) 
12 1B 
B «ಕಿ 


೧, 
ಆ 


U pe ಅಧ ) 
ಸ್‌ ಸಣ್ಣ ಫ್ಯಾ ಇನ್‌ (ಟು 
ಬಳಿಕ ೂಭಥಔಿಲಿ 


ಆ 


1844 ರ ಮೇ 24 ರಂದು 


ಕಳುಹಿಸಲಾಯಿತು 


ಇ 
ಆಲ 
4 


ನದು 


& 
KS 


ಇಹ 
ಗು 


ಚಾರ್ಜ 


6 
೧ 1) 
ಟಿ 
ಣಿ 
ಗ HB 
2 ಡಿ 
ಸ 1 
12 
Yo 
(03 ಡ್‌ 
11 
ಜಡೆ 
2 B 
pr D 
8 K 
ಸ 
ಪ 
6 ©» 
ತ್ರ 1 
೨) 
) 
4 
9%) 
12 
MoE: 
(೨ 6 
ಜೆ 
೧ ನು 
$ 
RH 1B 


ಪರೀಕ್ಷೆ ಸಂಪೂರ್ಣ ಯಶಸ್ವಿಯಾಯಿತು. 
ಸಾ ಪಿಸುವ ಮನಸು ಮಾಡಲು ಅಮೆರಿಕದ ಸರ್ಕಾರ ಬಹಳ ಕಾಲ ತೆಗೆದಕೊಂಡಿತು. 


ಮಾಣದಲ್ಲಿ 
ಆದರೆ 


ಹ 
ಇಲ್ರಿ 


ದೊಡ 
Cs 


ಲಿಗಾಪನ 
ಟೆಲಿಗ್ರಾಫನ್ನು 


~ 





ಖಾಸಗಿ ಉದ್ಯಮಕಾರರು ಮುಂದೆ ಬಂದರು. ಕೂಡಲೇ ದೇಶದಾದ್ಯಂತ ಟೆರಿಗ್ರಾಫ್‌ 
ತಂತಿಗಳು ಗುಂಯ್‌ ಗುಟ್ಟಲಾರಂಭಿಸಿದುವು. 


ಒಂದೇ ತಂತಿಯ ಮೂಲಕ ಒಂದಕ್ಕಿಂತ ಹೆಚ್ಚು ಸಂದೇಶಗಳನ್ನು ಕಳುಹಿಸುವ ವಿಧಾನ 
ವನ್ನು ಕಂಡುಹಿಡಿಯುವವರು ಹೇರಳವಾದ ಐಶ್ವ ರ್ಯ ಗಳಿಸಬಹುದೆಂದು ವಿಜಾ ನಿಗಳು 
ಮತ್ತು ಉಪಜ್ಞಕರು ಬಹು ಬೇಗ « ಅರಿತುಕೊಂಡರು. ಇದರಲ್ಲಿ ಆಸ ಕ್ರಿ ಪಡೆದವರಲ್ಲಿ 
ಅಲೆಕ್ಸಾಂಡರ್‌ ಗ್ರಹಾಂ ಬೆಲ್‌ ಎಂಬ ಯುವಕನೂ ಒಬ್ಬನು. ಮೇಲಾಗಿ "ಇನ್ನೂ ದೊಡ್ಡ 


27 


ಟೆ 


ದೊಂದು ಉಪಜ್ಜಿ ಯನ್ನು---ಟೆಲಿಫೋನ್‌--ಮಾಡುವ ಭಾಗ್ಯ ಅವನದಾಗಿತ್ತು. ಕಿವುಡರಿಗೆ 
ಪಾಠ ಹೇಳಿಕೊಡುತ್ತಿದ್ದ ಬೆಲ್‌, ಮನುಷ್ಯನ ಕಿವಿಯು ಶಬ್ದಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಿಸು 
ತ್ತದೆಂಬುದನ್ನು ತಿಳಿಯಲು ಕಿವಿಯ ರಚನೆಯನ್ನು ಕುರಿತು ಅಧ್ರಯನ ಮಾಡಿದ್ದನು. 
ಮಾತುಗಳು ಕಣ್ಣಗೆ ಕಾಣಿಸುವಂತೆ ಮಾಡಲೇಬೇಕೆಂಬುದು ಅವನ ಉದ್ದೇಶವಾಗಿತ್ತು. ಅದು 
ಸಾಧ್ಯವೇ ಆದರೆ, ಕಿವುಡರು ಕಂಪಿಸುವ ಸೂಜಿಯೊಂದರ ಸಹಾಯದಿಂದ ಅದನ್ನು ನೋಡ 


ಹಾಲಿ ಸ ಇಳಾ ಕಾಲ್ನ ನ್ನ್ನ ವ 
ಬಹುದಾಗಿತ್ತು. 


ಯಾವ ಶಬ್ದವೇ ಆಗಲಿ, ಅದು ಗಾಳಿಯಲ್ಲಿ ಒತ್ತಡದ ಅಲೆಗಳನ್ನು ಉಂಟುಮಾಡು 
ತ್ತದೆ. ಈ ಅಲೆಗಳು ಸುತ್ತಲೂ ಹರಡಿಕೊಳ್ಳುತ್ತದೆ--ಕೊಳದೊಳಕ್ಕೆ ಕಬ್ಬನ್ನು ಎಸೆದಾಗ 
ಉಂಟಾಗುವ ತೆರೆಗಳಂತೆ. ಒತ್ತಡದ ಅಲೆಗಳು ಕಿವಿಯನ್ನು ತಲುಪಿ ಕಿವಿಯ ಪೊರೆಯನ್ನು 
ಮತ್ತು ಅದರ ಹಿಂದಿರುವ ಚಿಕ್ಕ ಮೂಳೆಯನ್ನು ಕಂಪಿಸಿದಾಗ. ಅಂದರೆ ಹಿಂದಕ್ಕೂ ಮುಂದಕ್ಕೂ 
ಚಲಿಸುವಂತೆ ಮಾಡಿದಾಗ. ಶಬ್ದ ಕೇಳಿದ ಅನುಭವವಾಗುತ್ತದೆ. ಅದೇ ರೀತಿ, ನೀವು ಟೆಲಿ 
ಫೋನಿನಲ್ಲಿ ಮಾತನಾಡಿದಾಗ. ಧ್ವನಿಯು ಉತ್ಪತ್ತಿ ಮಾಡುವ ಶಬ್ದ ತರಂಗಗಳ ಪರಿಣಾಮವಾಗಿ 
ಡದ ಅಲೆಗಳು ಮೆದುವಾದ ಕಬ್ಬಿಣದ ಪೊರೆಗೆ (ಒಂದು ತೆಳುವಾದ ಬಿಲ್ಲೆಗೆ) ಬದಿಯು 

§ 


(lL 


ತ 


ಒಂದು ದಿನ ಬೆಲ್‌ ತನ್ನ ಜೊತೆಗಾರನಾದ 
ವಾಟ್‌ಸನ್‌ನೊಡನೆ ಪ್ರಯೋಗ ಶಾಲೆಯನ್ನಿ 
ಕಲಸ ಮಾಡುತ್ತಿದ್ದನು. ಅವರು ಲೋಹದ 
ದು ಪಟ್ಟೆಯೊಡನೆ ಪ್ರಯೋಗ ನಡೆಸು 


ಕ ತ 
ಬಿತ್ತು. ವಾಟ್‌ಸನ್‌ ಅದನ್ನು ಮೀಟಿದ್ದ. ಅದು 
ಉಂಟುಮಾಡಿದ ಶಬ್ದವು ತಂತಿಯ ಮೂಲ 
ಹೋಗಿ. ಪಕ್ಕದ ಕೊಠಡಿಯಲ್ಲಿ ಕಲಸ ಮಾಡು 
ತ್ತಿದ್ದ ಬೆಲ್‌ನನ್ನು ತಲುಪಿತು. ವಿಷಯವೇ 





ನೆಂದು ತಿಳಿದುಕೊಳ ಲು ಅವನು ಹೊರಕ್ಕೆ ಓಡಿ 
ಹಂಜ ನಡೆದದ್ದೆ ೇನೆಂಬುದು ತಿಳಿದಾಗ ಅವನು 


ರೋಮುಾಂಚಗೊಂಡ. ದೇವರು ಮತ್ತೊಂದು 
ಅಲೆಕ್ಸಾಂಡರ್‌ ಗ್ರಹಾಂ ಬೆಲ್‌ 


28 


ke 


ಳೆ 
ವ 


KN 


ನಾ ರ್‌ 
NTU 4 
ಪ 
ಬ 
ಜಾ 
೬ 





Mo ಸತ್ತೆಯ 
ಲಿ 
& A ಐ 
ಚ ಇ 1% 
2. ೧2. ಜಃ 
BBP 
೧ಎ 5 
CE ದ್ರಿ 13 
“Ye 3 6) x 
D ಣ್‌ ಸ 
6b 
ಏಯಗಿಗ್ಲೆ 
ಜ್ಯ ys 
gk 
2 a5 G0 
Up 
ಲ್ಲ 0 123 
ye 18 op 
PRE 
CG ಡ್ರಾ 
1 62 ಪೆ 
UL 12 ಖ 1 
WH 6 
ಗ ಟಟ 
[ತೆ ಗ Je 
x ಇ 
2 HD 
೧ 2 
೫2 D 13 
ಫು (2! 
"ಚಿ ಇ ಸಸ ತೆ 
ಜಿ ೧% 
agp © 
Ww EE 3 
1D 13) 
aA B 
B > (2 R 
BBB 
3 ಟ್ಟೆ 


ವಾಹದ ಏರಿಳಿ 


ತ್ರ 
ಅ 


ಆ 


೨ 


ತರಂಗಗಳಿಂದ ಈ £ 
ುರುನಿಯೊಂದರಲ್ಲಿ ವಿದ್ದು 


ಆರಾ 


29 


ಹಾನ್‌ 


ಡ್‌ 


ಸಾಗಿ ಗಾ.ಹಕ 


ರಿಳಿತಗಳು 


ಖು ಛ್‌ ಟಿ [3 ತ ಬ ಹ ಕ 
9 6) r ಇ 2 | ೧ NE: 2 HID ೧೫ 
ow OO BE ARES EE ABR 
) 2 © 5 20 eS 1 6 ಕಿ BaD 
೫% ಐ ಗೆ [5 Wo ಈಟಿ RM Rd 
ಗ್‌ ತ್ತ ಟಿ. ಜ್‌ ಗು ಗ TB 2% 1 
೨3 pu 5 ಶ್ರ ಸಲ್‌ es (೨) 
$5 ಬಗ gop BSL 5% 
ಆ BY ಭು ವಿ ಬು 60 5. ತಿ ಬ ಬೊ [ Ks WG oe ಸತು 
aE: a 0 ಇ ೨ 1 12) ತ ಎ 3) ಕ್ರ ( 13 
ಲ್ಸ NE ಹೇ. c <p ಣು ಣಿ (2 ೧ D ಓಕ ಗೆ Cy. 6 op ವಕ 13 ಲ 
HRS G £ BRE IBN (ಲ 1 5° phn 
E51 ಜು! ತ್‌ Dm ಬಿ 3 EM ye ಟು 1 Ws ಜಿ 
ಜ.4 11ಬ 5 13 ಸ ಅ ಇ ಭಿ. ಈ ಕ್‌ As ಡಿಗ್ಗಿ 
(ಪ 1 10 [5 () pm! |] 13 ಶಿ ಣು ಆದ್ರಿ % K 7 1 1) ಜೆ pe ಚ ಗು 6. 
ಸ ಟ್ಟ ೌ 0 SABA aE CR 
12) 1) ‘] pi (o “) 6) 1) 2 ೫೨ (೨ 6,) |) 1) |) 4 ೨೨ oC 
ಬ ೧ ಉ% we ಇ ph 3 ಬು ಬಟು 3 
ನಿ ಖಿ ೪3 lL. 4» 3p ls (3 PS `ಓ ದ ¢ ೦೦ ೧ 
DM ಛಂ ತಿ HW 1 ke | (> Ca 0 REAL 
SN ಬಿ ಇನೆ 3 13 B35 .D ೨ ೧0 ಟ್ರ ದ ಬ್ಲೂ (ಸ! ಗಸ್‌! -% 
© ND ಹ. ಆ ಬಜ (2 NSE ದು 6 
೫ gw Oy ಚ ಟಿ 5D UD ಭಟ 0 ಇ 5 
4 ೫ ಸ G EC 
ea 1]. Fe Weng DUD 532 ಜಟ! 
Hu 9. W 2p D 4111 13 (2 B ಗಭ ಯ | 
fs ‘ ೪ ಫಾ “4 © » i 
5 2 ie ಜಸ ಎತ ns ಟು | ೭ 
೧ ಫಿ ಸ KH ಲ “Bard ಭು ಚ 
೧ ಈ ತೆ ls GBD de BOD OER (ಕ್ಲಿ 
Rs DH. sie ಟ್ಟಿ LAR Od tle JB 
ಆ [ಸ ಕ 5 ಲು " Ke ಭು 1 ್ಣ ಆ 13 1) ¢ ಸ WN ©) 2 ೨ sD 3 
ree » ಖಿ PD ಟು ತತ NTR 
ಗ್ಗ (ಸ್ಪ Ol ) 13 1) P A ಟ್‌ 3 ಈ Hs 12 
ಕೆ ೧ ೫2) ಹಾ ಷ್‌ a 4) ವ ‘ m ಟ್ರ (5 ಓ (೧ J 10 PY ಶೆ ೧ 5 a3 
Op ಸಂ ) 9 I ಇ ಡಿ W ಡಿ ರ ೪ ಈ 
Vc | 3 1) ಟ್ರ Wc 5 c Ny ಣ್ರ 2) ತೆ ೧೪ ib 4 12 ತಿ ೫ 
B 13 BY ಲ ಬಟ ಜಟ HR 
nH ಕ » ಗ್ರ (1 (0 ಔಟ ಗ (0 ಟ್ಟ ಆರತ ವ » 13 
13 93° 13 (ನಿ ಚಹ ಜ್‌ ಛ್‌ 12 1 01 © ಸೆ 2 ue 
13 OED ಗ! Bd. , ಇಹ ಡಾ 345 DE 
೬ 2 3 ೯ 3, A 3 AW SN, 1 701% 
2 ತ್ರಿ 4d) ಗ > 13 ನ ಆ 2 ಲ್ಲ 3 0 (೨3 3 {pn 1) 
ಛ್‌ ಟು 12೨ ಆ | ಟ್ಟ 3) ಡೆ 1) (ಘ W (0 12) y T ಡಿ 3 [> ಡ್‌ | MW) 
3 «, ix IS MCE _೧? t 3212 5K 4 ಗೆ ಡೆ. ೪ ಆಟಿ 
EC) ೦ J ಕ್‌ iz 2 (5 Ps 13 ಚ ೧ ( » 1 2 | “ಜೆ Ca 
|) ತ ಣ್‌ (ಪ ೪ 4 > 1) 123. ಟೂ 13 4 ಟಿ 4 1 ತೆ ಸು )¢ Kk” ¥- ಇ ಜೆ] 
ಬ ( ೦೦ 12 (೨ ಜಿ ಹ್ಯಾ 5 l 13 NY) ೪ c y 0D (2 Ku ತ Ip 
IR 1) 12 ತಾಂ ಸ್ರಿ ಚ > ತ 6 ಕ್ಕ | $5 (೨ 4) R ೨ W 12 ¢ } 27 bc ( 
೧30೦ 6 (3 SF ಸಿನಿ WwW &)€ ಬತ ೧.೦. ಬ) ಛತ್ರ. ಸ್ಯ 
ಆ (ನ | PES 0 KB ಛಿ ತೆ B (oO » le 
ಕ್ಟ GW MN ಬ್ರಾ ಜಗ ಟಟ Oy" 
¢ ತತ್ತ ಅ ಲ ©) ಧಃ ತೆ 5 ೯ 5 0 
1 13 1 6 538 HEARTS J) 


ಪೂರ್ಣ 


MY 


ಎ 


ಜ್ನ ಹಾ ಹ ನ್‌ 
ಮ್ಮ ಕರಾರನ್ನು 


ತವ 


ು 


ಅವರ 


hos 


ನಗಳ 


ಗೌ 


೬ 


ಟ್ಟ 
ಇ 


ಜ ಹರು ಣಿ 


ಗೊಳಿಸುವಮಟ ಗೆ 


ಇ 


ಯಂಕ 





ತ್ರ ಮೊದಲ ಮಾದರಿಯಿಂದ ಇತ್ತೀಚಿನ ಮಾದರಿಯವರಿಗೆ 


ಟೆಲಿಫೋನ್‌ ಬೆಳೆದುಬಂದ ಬಗ್ಗೆ-ಮೊತ್ತ 


31 


ಮರುದಿನ ಬೆಳಿಗ್ಗೆ ಆ ತಂತಿ ಸಾಲು ಸಂಪೂರ್ಣವಾಗಿ ಸ್ತಬ್ಧವಾಗಿ ಎತ ಮೀನು 
ಹಿಡಿಯುವ ದೋಣಿಯೊಂದರ ಲಂಗರಿಗೆ ಕೇಬಲು ಸಿಕ್ಕಿಹಾಕಿ ಕಿತೊಂಡಿತು ೫" ಬೆಸ್ತನು ಅದನ್ನು 
ತನ್ನ ಸ್ನೇಹಿತರಿಗೆ ತೋರಿಸಲೆಂದು ಆದರಿಂದ ಒಂದು ತುಂಡನ್ನು ಕತ್ತರಿಸಿಕೊಂಡನು. 


ಅಟ್ಲಾಂಟಿಕ್‌ ಸಾಗರದ ಮೂಲಕ ಕೇಬಲನ್ನು ಹಾಕುವ ಕೆಲಸ ಅಗಾಧವಾದುದಾಗಿತ್ತು. 
ಅಮೆರಿಕನ್ನರು ಮತ್ತು ಇಂಗ್ಲಿಷರು ಒಟ್ಟಿಗೆ ಕೆಲಸ ಮಾಡಿದರು ಮತ್ತು ಈ ಎರಡು ರಾಷ್ಟ್ರ ಗಳ 
ನೌಕಾದಳಗಳು ಸಹಾಯ ಮಾಡಿದುವು. ಆನೇಕ ಅಡಚಣೆ ಮತ್ತು ವಿಫಲ ಪ್ರಯತ್ನೆಗಳ 
ನಂತರ, 1866ರಲ್ಲಿ ಕೆಲಸ ಪೂರೈಸಿತು. ಐರ್‌ಲ್ಯಾಂಡಿನ ನೈರುತ್ಯದ ತುದಿಯಲ್ಲಿರುವ 
ವಾಲೆಂಟಿಯಾ ಕೊಲ್ಲಿಯಿಂದ ಹಿಡಿದು ನ್ಯೂಘೌಂಡ್‌ಲ್ಯಾಂಡಿನವರೆಗೂ. ಮತ್ತೆ ಅಲ್ಲಿಂದ ಕೆನಡಾದ 


ಶ್ಯ 
ಜ್ರ 


ಶಿ 0 ಇಡಿ 
ವರೆಗೂ ಕೇಬಲನ್ನು ಹಾಕಲಾಗಿತ್ತು. ಹೀಗೆ ಯೂರೋಪು ಅಟ್ಲಾಂಟಿಕ್‌ನ ಮೂಲಕ 


ಅಮೆರಿಕದೊಡನೆ ಸಂಪರ್ಕ ಬೆಳೆಸಿತು. 


ಸ ನಂತರ ಅನೇಕ ಸಮುದ್ರಾಂತರ್ಗತ ಕೇಬಲುಗಳನ್ನು ಹಾಕಲಾಯಿತು. 
1870 ರಲ್ಲಿ ಬ್ರಿಟನ್‌ ಮತ್ತು ಭಾರತಗಳ ನಡುವೆ ಸಂಪರ್ಕವನ್ನು ಕಲ್ಪಿಸಲಾಯಿತು. ಮೊದಲು 
ಇಂಗ್ಲೆಂಡಿನಿಂದ. ಬೊಂಬಾಯಿಗೆ ಟೆಲಿಗ್ರಾಮ್‌ ತಲುಪಲು ಒಂದು ವಾರ ಬೇಕಾಗುತ್ತಿತ್ತು. 
ಸಾಧಾರಣವಾಗಿ ಸಂದೇಶಗಳನ್ನು ಟಪ್ಪಾಲುಗಳಲ್ಲಿ ಕಳುಹಿಸುತ್ತಿದ್ದರು. ಒಂದು ಕೇಂದ್ರವು 
ಅದನ್ನು ಸ್ಲೀಕರಿಸಿ ಮುಂದಿನ ಕೇಂದ್ರಕ್ಕೆ ಸಾಗಿಸುತ್ತಿತ ತ್ತು ಇದರಿಂದ ಅದರ ಒಕ್ಕಣೆಯಲ್ಲಿ 


ತಪ್ಪುಗಳಾಗುತ್ತಿದ್ದುವು. ಕೆಲವು ಸಲ ಮೂಲ ಸಂದೇಶ ಏನೆಂದು ತಿಳಿಯ ವುದೇ ಬಹಳ 
ಜಾ? ೧% ು —— ಇ ಎ 
ಷ್ಟವಾಗಂತ್ರ್ತಿತ್ತು. ಸಮುದ್ರಾಂತರ್ಗತ ಕೇಬಲುಗಳನ್ನು ಹಾಕಿದನಂತರ ಸುದ್ದಿಯನ್ನು ಕೆಲವೇ 


ನಿಮಿಷಗಳಲ್ಲಿ ಕಳುಹಿಸಿಬಿಡಬಹುದಾಯಿತು. 


ಕಾಲಕ್ರಮದಲ್ಲಿ ಇನ್ನೂ ಅನೇಕ ಹೊಸ ಉಪಜ್ಞೆಗಳನ್ನು ಮಾಡಲಾಯಿತು. ಮನುಷ್ಯನ 


ಧ್ವನಿಯನ್ನು ಟೆಲಫೋನು ಸಾವಿರಾರು ಕಿ.ಮೀ. ಗಳ ದೂರಕ್ಕೆ ಹೇಗೆ ಕೊಂಡೊಯ್ಯುತ್ತದೆಂಬು 
ದನ್ನು ನಾವು ಆಗಲೇ ನೋಡಿದ್ದೇವೆ. ಅದಾದ ನಂತರ ರೇಡಿಯೊ ವಂತ್ತು ಟೆಲಿವಿಷನ್‌ಗಳು 
ಹಾ, 


ಈಗಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಏನು ನಡೆಯುತ್ತಿದೆ ಎಂಬುದನ್ನು ಬೆಳಗಿನ 
[ee 
ಪತ್ರಿಕೆಗಳಲ್ಲಿ ದು... ಭೂಮಿಯ ಮೇಲಿನ ಅತ್ಯಂತ ದೂರದ ಮೂಲೆ 
ಗಳಲ್ಲಿನ ಸುದ್ದಿಯನ್ನು ಕ್ಷಣಮಾತ್ರದಲ್ಲಿ ಪ್ರಚಾರ ಮಾಡುತ್ತಾರೆ. ರಾತ್ರಿ ಕಳೆಯುವುದರಲ್ಲಿ 
೧೧೨ ಎ ವ 





ತ ಕಾರಾ 
ಕಯಗ 6 


ಆಹು ಎ 
ಔತ. ಈ 


ಹೊಸಯುಗದ 


ಲಿದೆ 
ನನದ 


ಅವಾ” 
ಸಂಪರ್ಕ 


( 
K xe 
6) 
ಬ ತಿ 
ಸ್ಪ 
& 1 
5 5 
() 
Ie 
1D 
" 
2 13 
3 « 
ye ‘ 
ID D 
(2 ಲ 
w B 
2 
4 
13 | 
1 ಚ್ಚ್‌ 
K ಟೆ 
13 ky 
R fie 
ಕ 
© (p 
4. la 
4 
19 6; 
KEY 
ek 
ಐ 1] 
ಸಿ 
HB » 
1 13 
5 
ಜೆ 
ಎಬ 
Pp 
WR 
bs 


13 


13 








ಬೈಜಿಕ ಶಕ್ತ 


ಬೈಜಿಕ ಶಕ್ತಿ ಅಥವಾ ಪರಮಾಣು ಶಕ್ತಿ ಎಂಬುದು ಒಂದು ವಿಧ್ವಂಸಕ ಶಕ್ತಿಯೆಂದು 
ನಮ್ಮಲ್ಲಿ ಅನೇಕರು ಯೋಚಿಸುವುದುಂಟು. ಬೈಜಿಕ ಶಕ್ತಿಯನ್ನು ಎರಡನೇ ಮಹಾಯುದ್ಧದ 
ವೇಳೆಗೆ ಕಂಡುಹಿಡಿದದ್ದೇ ಇದಕ್ಕೆ ಕಾರಣ. 1942 ರ ಡಿಸೆಂಬರ್‌ 2 ರಂದು, ಚಿಕಾಗೋ 
ವಿಶ್ವವಿದ್ಯಾನಿಲಯದಲ್ಲಿ ಎನ್ರಿಕೊ ಫರ್ಮಿಯ ನಾಯಕತ್ವದಲ್ಲಿ ಕೆಲಸ ಮಾಡುತ್ತಿದ್ದ ಆಂತರ 
ರಾಷ್ಟ್ರೀಯ ವಿಜ್ಞಾನಿಗಳ ತಂಡವೊಂದು ಮೊತ್ತಮೊದಲ ಬಾರಿಗೆ ಬೈಜಿಕ ಸರಣಿ ಕ್ರಿಯೆ 
ಯೊಂದನ್ನು ಯಶಸ್ವಿಯಾಗಿ ಸಾಧಿಸಿತು. ಮಾನವ ಕುಲಕ್ಕೆ ಅಪಾರ ಪ್ರಯೋಜನವನ್ನುಂಟು 


ಮಾಡಬಲ್ಲ ಈ ಶಕ್ತಿಯ ಆಕರವು ಅವರ್ಣನೀಯವಾದ ಕಶ ಮತ್ತು ವಿನಾಶಗಳಿಗೆ ದಾರ 
ಮಾಡಬಲ್ಲ ಒಂದು ಸಾಧನವೂ ಅಗಬಲ್ಲುದಾಗಿರುವುದು ವಿಜ್ಞಾನದ ಮಹಾ ದುರಂತಗಳ 


ಲ್ಲೊಂದು. 





ಸೆ [oe ಕ್ಟ ನೆ ಹ 
ಉಪಯೋಗಿಸಲಾದ ಮೊತ್ತಮೊದಲ ಪರಮಾಣು ಬಾಂಬನ್ನು 


ಯುದ್ಧ ದ ಸಮಯದಲ್ಲಿ ಉಪಜೂ 
1945ರ ಆಗಸ್ಟ್‌ 6 ರಂದು ಜಪಾನಿನ ಹಿರೋಷಿಮಾ ನಗರದ ಮೇಲೆ ಹಾಕಲಾಯಿತು. 
ಮೂರು ದಿನಗಳನಂತ ಮತ್ತೊಂದು ಪರಮಾಣು ಬಾಂಬನ್ನು ಕೈಗಾರಿಕಾನಗರವಾದ 
ನಾಗಸಾಕಿಯ ಮೇಲೆ ಹಾಕಲಾಯಿತು. ಎರಡು ಬಾಂಬುಗಳನ್ನೂ ನೆಲದ ಮೇಲ್ಮೈ ನಿಂದ 


600 ಮೀಟರ್‌ ಮೇಲುಗಡೆ ಆಸೋಟಿಸಲುಯಿತು. ಇದರಿಂದಾದ ನಾಶ ಭಯಂಿರವಾದು 
A 4 


36 


ದಾಗಿತ್ತುಃ ಸುಂದರವಾದ ಎರಡು ನಗರಗಳೂ ಸಂಪೂರ್ಣವಾಗಿ ನಾಶವಾದುವು. ಮನೆಗಳು 
ಸುಟ್ಟು ಬೂದಿಯಾದುವು. ಗಂಡಸರು, ಹೆಂಗಸರು ಮತ್ತು ಮಕ್ಕಳು ಸತ್ತರು ಇಲ್ಲವೇ ಅಂಗ 
ಹೀನರಾದರು. ಈ ಎರಡು ಆಸ್ಫೋಟನೆಗಳ ಪರಿಣಾಮವಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಜನ 
ಸತ್ತರೆಂದೂ, ಸುಮಾರು 75,000 ಜನ ಕಾಣೆಯಾದರು ಅಥವಾ ಗಾಯಗೊಂಡರೆಂದೂ 
ಅಂದಾಜು ಮಾಡಲಾಯಿತು. 


ಪರಮಾಣು ಶಕ್ತಿ ಎಂದರೇನು? ಇದನ್ನು ಅರ್ಥಮಾಡಿಕೊಳ್ಳಬೇಕಾದರೆ ವಸ್ತು. 


ಧಾತು. ಅಣು ಮತ್ತು ಪರಮಾಣು ಎಂದರೇನೆಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. 


ಭೂಮಿ, ಸೂರ್ಯ. ಗ್ರಹಗಳು ಮತ್ತು ನಕ್ಷತ್ರಗಳು--ಈ ಎಲ್ಲವೂ ಯಾತರಿಂದ 





ಆಗಿದೆಯೋ ಆದಕ್ಕೆ ವಸ್ತು ಎಂದು ಹೆಸರು. ಇನ್ನೂ ಸರಳವಾದ ಪದಾರ್ಥಗಳಾಗಿ ಒಡೆಯ 
ಲಾಗದ ಕೇವಲ ಕೆಲವೇ ಶುದ್ಧ ಪದಾರ್ಥಗಳಿಂದ ಈ ವಸ್ತು ಆಗಿದೆ. ಈ ಶುದ್ಧ ಪದಾರ್ಥ 
ಗಳಿಗೆ ಧಾತುಗಳೆಂದು ಹೆಸರು. ನಿಸರ್ಗದಲ್ಲಿ ಸಿಕ್ಕುವ ಒಟ್ಟು ಧಾತುಗಳ ಸಂಖ್ಯೆ 92. 
ಸುಮಾರು ಇನ್ನೂ ಹನ್ನೆರಡು ಧಾತುಗಳನ್ನು ವಿಜ್ಞಾನಿಗಳು ತಮ್ಮ ಪ್ರಯೋಗ ಶಾಲೆಗಳಲ್ಲಿ 
ತಯಾರಿಸಿದ್ದಾರೆ. ಮೊದಲ 92 ಧಾತುಗಳಲ್ಲಿ ಅತ್ಯಂತ ಹಗುರವಾದುದು ಹೈಡ್ರೊಜನ್‌ 
ಮತ್ತು ಅತ್ಯಂತ ಭಾರವಾದುದು ಯುರೇನಿಯಂ. ಈ ಧಾತುಗಳಲ್ಲಿ ಅನೇಕವು ಸಾಮಾನ್ಯವಾದ 
ಘನ ವಸ್ತುಗಳು. ಉದಾಹರಣೆಗೆ, ಕಬ್ಬಿಣ. ಬೆಳ್ಳಿ, ತಾಮ್ರ ಮತ್ತು ಸೀಸ. ಇನ್ನು ಕೆಲವು, 


ROOTES STEN 


NTS 


Nef 


ಗೆ 


ಸ್ಟ್‌ 
ಕ್ಲಿ 
[7 


274 
ಕಂದು 


ಗವನ್ನು 


ಲ್‌ 


ಅ 
ಯ್‌ 


Pon 


ನಾ 
ಖಿ. ಬಲ 
ಧಾ 
ಗಲ 


ಹ 
ಲ್ರ 


ಹ 
wd 


ಕಾಲ 
T™ 
ರಡ 
ಲಾವ 


೨ 


| 


ಸ್‌ 
Kd 
ರಾನ್‌ ನ್ನ 
ಗಾಗಿ ಸ 
vw ಟಗ 


pS ಇಹಾಚ್‌' 
೪) 


೪? ಲ್‌ 


೩ 


ನಿದಿ 


ತ್‌ 
ಹವೆ 


ಜ್‌ 


ಕ್ಯಾ ಬು 


ಗಿ 
zed We 


ಹಾ ಇಂ 


ಧಾ 
ಹೊಸದ 


ಗಿ 


ಚಾ 
೬ 


ವ 


p< 


ಬ್ಲ 


rmx ಜ್‌ 
4 Ys 


ಆ (ಗ್‌ 


ಇಂದನು 
ವ್‌ 


D 
ಇದ್ರ 


ಗು ಬಾಗ ಈಡ. ಇ ಇಗ 
Ww ಯಬ 


i ಶಸ ತ್ರ 


ನಾ 


Eg 
~~ 


|) 


$ 
ರ್ಸ್‌ 


ಹರಣೆ 


CN 


vu 


£m 
Nd 


ಇ 
ಈ 
ಮ್ಮ 


I) 


— 
wd 


ಆತಿ 


ಕಾಶ್‌ 


ತ 
“ದಿ 


ರಾತ್‌ ಇ 
ಆಲಿ ಹಾಗಲ ಆ 


ದರಿ 


ಮ ಗರ್ವ ತಾ 
ಎಲ್ರ ಪಲ 
ವು 

EIR 


ಲ 


IIe 


ಇ! 
wb 


pa 
\ 


8 


ಸ್ನ 
hee 


12 


ಹಾ ವಾಪಿ 


ಶಾ 


ಓ 


Ce 


pS 


ಕಲ 


ಕಾತ್‌ ಬಾ 
A 


ಇಲಿ 
ವ ಲ್‌ 
ww 


ನಾಣುಗಳ 


ಹರಾ 


೨ 


ರ 


J 


ಹ ಗ 


ಳಿಂದಾ ಬರ್ಯಾ 
ಎಲಿ 


ಡಕ 
ಗ್ರ 


ದಾ 


ಎ 


ನ್‌ 


ಅ 
ಲ್‌ 
ಲು 


ಇ 
೧ 


ತ್ರಯ 


ುಡಿಟರೆ 


Ne 


ಮಳ 


ಇ 
Ww 


y 


ಣ 
ಒಂದು 


ಆಗಿದೆ. 


ಖಸುಣ ಪಾಗಿ ಉಳಿಯ 
ಗಳು 


ಸಾಗ ೮ 
ಹ 
ಆಟ 
ಆಯಿ 
[Se 


ಗ 
ಕಾ 


x 


ನಾಣುವಿ 
(5 ಕ್‌ 


ಗ 


Swe ರಾಯರ 
ಹಾಸಗೆ 
ಊ 


ತಗೆ 
ಖೋ 


ಟ್ಟ 
x 


~~ 


ರ 


\ 


೫ 
we 


fe) 


K 
ಜಿ 


ಖೆ 


ನ್‌ 
ವ 


ಗೆ 
ನಗಳ 


ಡಿ 


ಪ್‌ಾತಿ 
೩ ೧೨ 
ರಿ 
ಗ) 
A 


ಹ 





39 


ಆದರೆ ಇನ್ನು ಮುಂದೆ ಒಡೆಯಲು ,ಸಾಧ್ಯವಿರದಂತಹ ಒಂದು ತುಂಡು ಸಿಕ್ಕುವವರೆಗೂ 
ಹೀಗೆ ಮುಂದುವರಿಯೋಣ. ಆ ತುಂಡಿಗೆ ಪರಮಾಣು ಎಂದು ಹೆಸರು--ಅಆಂದರೆ ಇನ್ನೂ 
ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಲು ಸಾಧ್ಯವಿಲ್ಲದ್ದು ಎಂದರ್ಥ. 


ಯಾವ ವಸ್ತುವೇ ಆಗಲಿ, ಅದನ್ನು ಅರೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಒಡೆಯುತ್ತಾ 
ಹೋದರೆ ಅದಕ್ಕೆ ಕೊನೆಯೇ ಇಲ್ಲವೆಂದು ಅನೇಕ ಪ್ರಾಚೀನ ಗ್ರೀಕ್‌ ತತ್ತ ಶಾಸ್ತ್ರಜ್ಞರು 
ನಂಬಿದ್ದರು. ಆದರೆ ಮತ್ತೆ ಕೆಲವರಾದರೋ ಕಣಗಳನ್ನು ಒಂದು ನಿರ್ದಿಷ್ಟ ಗಾತ್ರಕ್ಕಿಂತ 
ಚಿಕ್ಕದಾಗಿ ಒಡೆಯಲು ಸಾಧ್ಯವಿಲ್ಲವೆಂದು ಒತ್ತಿ ಹೇಳಿದರು. ಪರಮಾಣು ಎಂಬ ಭಾವನೆ 
ಯನ್ನು ಕಲ್ಪಿಸಿಕೊಂಡವರು ಇವರೇ. 


ಪರಮಾಣುವಿನಲ್ಲಿ ಬಹುಪಾಲು ಜಾಗ ಖಾಲಿ. ಪರಮಾಣುವು ಮುಖ್ಯವಾಗಿ 
ಪ್ರೋಟಾನ್‌, ಇಲೆಕ್ಕಾ ನ್‌ ಮತ್ತು ನ್ಯೂಟ್ರಾನ್‌ ಎಂಬ ಮೂರು ವಿಧವಾದ ಕಣಗಳಿಂದ ರಚಿಸ 
ಲ್ಪಟ್ಟಿದೆ. ಎಲ್ಲ ಪರಮಾಣುಗಳಿಗೂ ಬೀಜವೆಂಬ ಒಂದು ಕೇಂದ್ರವಿದೆ. ಪರಮಾಣುವಿನ 
ತೂಕದ ಬಹುಭಾಗವೆಲ್ಲ ಇಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಪರಮಾಣುವಿನ ಬೀಜದ ಸುತ್ತಲೂ 
ಇಲೆಕ್ಟ್ರಾನುಗಳೆಂಬ ಸಣ್ಣ ಸಣ್ಣ, ಬಹು ಹಗುರವಾದ ಕಣಗಳು ನಿರ್ದಿಷ್ಟ ಕಕ್ಷೆಗಳಲ್ಲಿ ಅತ್ಯಂತ 
ವೇಗದಿಂದ ಸುತ್ತು ಹಾಕುತ್ತಿರುತ್ತವೆ--ಬಹುಮಟ್ಟಿಗೆ ಗ್ರಹಗಳು ಸೂರ್ಯನ ಸುತ್ತಲೂ 
ನಿರ್ದಿಷ್ಟ ಕಕ್ಷೆಗಳಲ್ಲಿ ಸುತ್ತುವಂತೆ. ಇಲೆಕ್ಟ್ರಾನುಗಳಿಗೆ ಕಿಂಚಿತ್ತು ಯಣ ವಿದ್ಯುದಾವೇಶ ಇರುತ್ತದೆ. 


“ಪರಮಾಣುವಿನ ಬೀಜವು ಒತ್ತಾಗಿ ಸೇರಿಕೊಂಡಿರುವ ಪ್ರೋಟಾನ್‌ ಮತ್ತು ನ್ಯೂಟ್ರಾನ್‌ 
ಎಂಬ ಎರಡು ಬಗೆಯ ಕಣಗಳಿಂದ ರಚಿತವಾಗಿದೆ. ಪ್ರೋಟಾನ್‌ಗೆ ಧನ ವಿದ್ಯುದಾವೇಶವಿದೆ. 
ಈ ವಿದ್ಯುದಾವೇಶ ಇಲೆಕ್ಟ್ರಾನ್‌ಗಿರುವ ಯಣ ವಿದ್ಯುದಾವೇಶಕ್ಕೆ ಸಮನಾಗಿರುತ್ತದೆ. ಯಾವ 
ಪರಮಾಣುವಿನಲ್ಲೇ ಆಗಲಿ ಇಲೆಕ್ಟ್ರಾನ್‌ ಮತ್ತು ಪ್ರೋಟಾನ್‌ಗಳ ಸಂಖ್ಯೆ ಸಮನಾಗಿರುತ್ತದೆ. 
ಹೀಗಾಗಿ ಎಲ್ಲ ಇಲೆಕ್ಟ್ರಾನ್‌ಗಳ ಒಟ್ಟು ಯಣ ಆವೇಶ ಮತ್ತು ಎಲ್ಲ ಪ್ರೋಟಾನ್‌ಗಳ ಒಟ್ಟು 
ಧನ ಆವೇಶ--ಎರಡೂ ಒಂದಕ್ಕೊಂದು ಸಮನಾಗಿಬಿಡುತ್ತವೆ. ಒಟ್ಟಿನಲ್ಲಿ ಪರಮಾಣುವು 
ವಿದ್ಯುತ್ತಟಸ್ಥವಾಗಿರುತ್ತದೆ. 


. ನ್ಯೂಟ್ರಾನಿಗೆ ವಿದ್ಯುದಾವೇಶವಿಲ್ಲ. ಇದರ ರಾಶಿ ಅಥವಾ ತೂಕ ಪ್ರೋಟಾನ್‌ಗಿರುವಷ್ಟೇ 
ಇದೆ. 


ಒಂದು ಧಾತುವಿನ ಗುಣಗಳು ಅದರಲ್ಲಿರುವ ಇಲೆಕ್ಕಾ ಕನ್‌ ಮತ್ತು ಪ್ರೋಟಾನ್‌ಗಳ 





| 
ಕ 











ಆ 


ವ 


ಹಾವೆ 
ಹು 


ಕೃ ಗಿ 
w 


pe 


\ 


ಎಸ್ಲಿತೆ ಹ ಮಕಾರ, 
ಇರಿಕ್ಷಾನ' ಸುತ್ತು ಹುಕುವುದ 
ನು 


ಗೌ 


42 


ಸಂಖ್ಯೆಯನ್ನು ಅವಲಂಬಿಸಿರುತ್ತವೆ. ಬೀಜದ ರಾಶಿಯನ್ನು ಹೆಚ್ಚೆಸುವುದಷ್ಟೇ ನ್ಯೂಟ್ರಾನ್‌ಗಳ 
ಕೆಲಸ. ಒಂದು ಪ್ರೋಟಾನ್‌ ಇರುವಂತಹ ಪರಮಾಣುಗಳು ಹೈಡ್ರೊಜನ್‌ ಪರಮಾಣುಗಳು. 
ಎರಡು ಪ್ರೋಟಾನ್‌ಗಳಿರುವ ಪರಮಾಣುಗಳಿಗೆಲ್ಲ ಹೀಲಿಯಮ್‌ ಎಂದೂ, ಮೂರು 
ಪ್ರೋಟಾನ್‌ಗಳಿರುವ ಪರಮಾಣುಗಳಿಗೆಲ್ಲ ಲಿಥಿಯಮ್‌ ಎಂದೂ ಹೆಸರು. 








$n ಳಿ 
ಷ್ಟ ಕ 
ಜು ಬಟ 
೫ ಚ್‌ " 
ಸ ನ 
ಬ ೫ ಬ್‌ % 
ಫೆ ಎ ದ್ಯ 
ಕೆ , ಕ್ಸ 
ಹ 
ಹಾ 
ಕ py 
ಟಾ Ke: 4 
, A ಸ್ಯ ಗೆ 
p ಇ A ಲ ಹ ಕ್ಷ % $ + 4 3 
ಎ ಥಿ ಹ 32 ಭ್ಯ 
ವ Y ಇ 
i | ಕ 1.1 ಎ ತ ಭೆ ಇಡವ 
ಗುಡಿ ನ ಎ 
4 ಮು ದ ಬು ಚ ER on & “ಟ್‌ ಸತಿ 
ಇ ಖಿ 
ಲಿಥಿಯಮ್‌ ಬೀಜ ಹೀಲಿಯಮ್‌ ಬೀಜ 


ಕೆಲವು ಸಲ ಒಂದೇ ಧಾತುವಿನ ಪರಮಾಣುಗಳಲ್ಲಿ ನ್ಯೂಟ್ರಾನ್‌ಗಳ ಸಂಖ್ಯೆ ಬೇರೆ 
ಬೇರೆಯಾಗಿರುತ್ತವೆ. ಆದ್ದರಿಂದ ಅವುಗಳ ರಾಶಿಗಳೂ ಬೇರೆಬೇರೆಯಾಗಿರುತ್ತವೆ. ಒಂದೇ 
ಧಾತುವಿನ ಈ ಬೇರೆ ಬೇರೆ ರೂಪಗಳಿಗೆ ಐಸೋಟೋಪುಗಳೆಂದು ಹೆಸರು. ಅವುಗಳ ರಾಶಿ 


43 


ಗಳಲ್ಲಿ ಮಾತ್ರ ವ್ಯತ್ಕಾಸವಿರುತ್ತದೆ, ರಾಸಾಯನಿಕ ಗುಣಗಳು ಒಂದೇ ಆಗಿರುತ್ತವೆ. ಉದಾ 
ಹರಣೆಗೆ, ಪೈಡ್ರೋಜನ್‌ `ಧಾತುವಿನ ಪರಮಾಣುವಿನಲ್ಲಿ ಸಾಧಾರಣವಾಗಿ ಒಂದೇ ಒಂದು 
ಪ್ರೋಟಾನ್‌ ಇರುತ್ತದೆ. ನ್ಯೂಟ್ರಾನ್‌ ಇರುವುದೇ ಇಲ್ಲ. ಆದರೆ ಅಪೂರ್ವವಾಗಿರುವ 
ಇನ್ನೊಂದು ಬಗೆಯ ಹೈಡ್ರೊಜನ್‌ ಪರಮಾಣು ಇದೆ. ಇದರಲ್ಲಿ ಒಂದು ಪ್ರೋಟಾನ್‌ 





PR _ ಗಡ 
ps ಘ್‌ ಸ; 
ರ್ಶ ka 





pes 2 
ತ ಭಾ 


ಬಹ 1 ಗಗ ಜಾ ಭನ | 4 
ಹಾ ಸಿ ಚ್ಚ ತ ಮ್‌ 





ಹ ನಾ ಜಾ 4 ಈ ಆ ಡ್‌ ವಾ್‌ ತಟ ಕಜ ನ್‌ ಹಾ 7 ಹ pr ಟ್‌ Me ರೂ ತುತು 4 ಹ್‌ ಹ ದ್ದೆ 
ಣೆ ದ್‌ 
A ಡ್ಯುಟೀರಿಯಂ ಪರಮಾಣು 8 ಟ್ರೈಟಿಯಂ ಪರಮಾಣು € ಹೈಡ್ರೊಜನ್‌ ಪರಮಾಣು 


ಮತ್ತು ಒಂದು ನ್ಯೂಟ್ರಾನ್‌ ಇರುತ್ತವೆ. ಅದಕ್ಕೆ ಡ್ಯುಟೇರಿಯಂ ಎಂದು ಹೆಸರು. ಕೃತಕವಾಗಿ 
ತಯಾರಿಸಬಹುದಾದ ಮೂರನೆ ಬಗೆಯ ವೃಶ್ರೊಜನ್‌ ಪರಮಾಣುವಿನಲ್ಲಿ ಒಂದು ಪ್ರೋಟಾನ್‌ 
ತ್ತು ಎರಡು ನ್ಯೂಟ್ರಾನುಗಳಿರುತ್ತವೆ. ಇದಕ್ಕೆ ಟ್ರೈಟಿಯಂ ಎಂದು ಹೆಸರು. 


ತ್ರ 


44 


ಪರಮಾಣುಗಳು ಇನ್ನೂ ಚಿಕ್ಕ ಕಣಗಳಿಂದಾಗಿವೆ ಎಂಬುದನ್ನು ಕಂಡುಹಿಡಿದಾಗ 
ಪರಮಾಣುವನ್ನು ಬೇದಿಸಲು ವಿಜ್ಞಾನಿಗಳು ಪ್ರಯತ್ನಿಸಿದರು. ಕೆಲವು ಇಲೆಕ್ಟ್ರಾನುಗಳನ್ನು, 
ಅದರಲ್ಲೂ ಬೀಜದಿಂದ ಅತ್ಯಂತ ದೂರದಲ್ಲಿರುವ ಇಲೆಕ್ಟ್ರಾನುಗಳನ್ನು. ಪರಮಾಣುವಿನಿಂದ 
ಸುಲಭವಾಗಿ ತೆಗೆದುಬಿಡಬಹುದೆಂದು ಅವರು ಕಂಡುಕೊಂಡರು. ನಿಜವಾಗಿ, ಗಾಜಿನ ಕಡ್ಡಿ 
ಯೊಂದನ್ನು ರೇಷ್ಮೆಯಿಂದ ಉಜ್ಜಿದಾಗ ಕೆಲವು ಇಲೆಕ್ಟ್ರಾನುಗಳು ಗಾಜಿನಿಂದ ಬಿಡಿಸಿಕೊಂಡು 
ಬಂದು ರೇಷ್ಮೆಗೆ ಅಂಟಿಕೊಳ್ಳುತ್ತವೆ. ಇದರಿಂದ ರೇಷ್ಮೆಯ ತುಂಡಿಗೆ ಮಣ ಆವೇಶ ಉಂಟಾ 
ಗುತ್ತದೆ. ಗಾಜಿನ ಕಡ್ಡಿಯಿಂದ ಕೆಲವು ಇಲೆಕ್ಟ್ರಾನುಗಳು ನಷ್ಟವಾಗಿ ಹೋಗಿ, ಅದರಲ್ಲಿ ಸಮ 
ತೂಕ ತಪ್ಪಿ, ಹೆಚ್ಚಿ ನ ಧನ ಆವೇಶ ಉಳಿದುಹೋಗುವುದರಿಂದ ಕಡ್ಡಿ ಯ ಮೇಲೆ ಧನ ಆವೇಶ 
ಕಾಣಿಸಿಕೊಳ್ಳುತ್ತವೆ. 


ಬೀಜವನ್ನು ಒಡೆಯುವ ಪ್ರಶ್ನೆ ಎದ್ದಾಗ. ಅದು ಬಹಳ ಕಠಿಣವಾದ ಕೆಲಸವೆಂಬುದು 
ವಿಜ್ಞಾನಿಗಳಿಗೆ ತಿಳಿಯಿತು. ಪ್ರೋಟಾನ್‌ ಮತ್ತು ನ್ಯೂಟ್ರಾನ್‌ಗಳು ಒಂದಕ್ಕೊಂದು ಎಷ್ಟು 
ಬಿಗಿಯಾಗಿ ಅಂಟಿಕೊಂಡಿರುತ್ತವೆಂದರೆ, ಯಾವ ರೀತಿಯಿಂದಲೇ ಆಗಲಿ ಅದನ್ನು ಬೇರ್ಪಡಿಸಲು 
ಸಾಧ್ಯವೇ ಇಲ್ಲವೆಂಬಂತೆ ತೋರಿತು. 


ಈ ಮಧ್ಯೆ ಮೇರಿ ಮತ್ತು ಪಿಯರಿ ಕ್ಯೂರಿಯವರು ರೇಡಿಯಂ ಎಂಬ ಹೊಸ ಧಾತು 
ವೊಂದನ್ನು ಕಂಡುಹಿಡಿದಿದ್ದರು. ಇದನ್ನು ಕಿಂಡುಹಿಡಿದುದರಿಂದ ಧಾತುಗಳ ಹೊಸ ವರ್ಗ 
ವೊಂದು ಬೆಳಕಿಗೆ ಬಂದಿತು. ಈ ಎಲ್ಲ ಧಾತುಗಳಿಗೂ ಸಾಮಾನ್ಯವಾದ ಗುಣವೊಂದಿತ್ತು-- 
ಅವು ವಿಕಿರಣಪಟುವಾಗಿದ್ದವು. ಒಂದು ಧಾತುವು ಕೆಲವು ಬಗೆಯ ಅಲೆ ಅಥವಾ ಕಣಗಳನ್ನು 
ಹೊರಸೂಸಿ, ತನ್ನಷ್ಟಕ್ಕೆ ತಾನೇ ಒಡೆದರೆ, ಅದಕ್ಕೆ ವಿಕಿರಣಪಟು ಎನ್ನುತ್ತಾರೆ. ಹೊಸ 
ಧಾತುಗಳು ವಿಕಿರಣಪಟುಗಳಾಗಿದ್ದ ವಲ್ಲದೆ. ಅವು ಆಗ ತಿಳಿದಿದ್ದ ಅತ್ಯಂತ ಭಾರವಾದ ಧಾತ 
ಗಳಲ್ಲಿ ಕೆಲವಾಗಿದ ವು. ಅವುಗಳ ಹೆಚ್ಚಿನ ತೂರೆ ಅವುಗಳನ್ನು ಅಸ್ತಿ ರಗೊಳಿಸುವಂತೆ ನ 
ತ್ತದೆ, ಅವು ತಮ್ಮಷ್ಟಕ್ಕೆ ತಾವೇ ಒಂದೇ ಸಮನಾಗಿ ಒಡೆಯುತ್ತಾ "ಹೋಗುತ್ತ ವೆ. ನೈಸರ್ಗಿಕ 


ಧಾತುಗಳಲ್ಲಿ ಅತ್ಯಂತ ಭಾರವಾದ ಯುರೇನಿಯಂ ಈ ವರ್ಗಕ್ಕೆ ಸೇರಿದ್ದು. 


ರೇಡಿಯಂ ಒಡೆದಾಗ ಅದು ಎರಡು ಬಗೆಯ ಕಣಗಳನ್ನೂ ಒಂದು ಬಗೆಯ ಕಿರಣ 
ಗಳನ್ನೂ ಕೊಡುತ್ತದೆ. : ಆ ಕಣಗಳಿಗೆ ಆಲ್ಪ ಮತ್ತು ಬೀಟ ಕಣಗಳೆಂದು ಹೆಸರು. ಬೀಟ 
ಕಣಗಳು ಇಲೆಕ್ಟ್ರಾನ್‌ಗಳು. ಆಲ್ಪ ಕಣಗಳಾದರೋ ಹೀಲಿಯಮ್‌ನ ಬೀಜಗಳು. ಅಂದರೆ 
ಅವುಗಳಲ್ಲಿ ಎರಡು ಪ್ರೋಟಾನ್‌ ಮತ್ತು ಎರಡು ನ್ಯೂಟ್ರಾನ್‌ಗಳು ಇರುತ್ತವೆ. ರೇಡಿಯಮ್‌ 
" ನೀಡುವ ಕಿರಣಗಳಿಗೆ ಗಾಮ ಕಿರಣಗಳೆಂದು ಹೆಸರು. ಅವು ಬಹಳ ಪ್ರಬಲವಾದವು. 


45 


ರೇಡಿಯಮ್‌ ಹೊರಸೂಸುವ ಕಣಗಳು ಬಹಳ ವೇಗದಲ್ಲಿ ಚಲಿಸುತ್ತವೆ. ಪರಮಾಣು 
ವಿನ ಬೀಜಗಳ ಮೇಲೆ ದಾಳಿ ಮಾಡುವಂತಹ ಗುಂಡುಗಳಂತೆ ಈ ಕಣಗಳನ್ನು ಉಪಯೋಗಿಸ 
ಬಹುದೆಂಬ ಯೋಚನೆ ವಿಜ್ಞಾನಿಗಳಿಗೆ ಬಂದಿತು. ಬೀಟ ಕಣಗಳು ಬಹಳ ಷಗುರವಾಗಿರು 
ವುದರಿಂದ ಅವು ಉಪಯೋಗಕ್ಕೆ ಬರುವುದಿಲ್ಲ. ಆಲ್ಬ ಕಣಗಳೇನೋ ಸಾಕಷ್ಟು ಭಾರವಾದವು. 
ಆದರೆ ಇದರಲ್ಲಿ ಒಂದು ಕಷ್ಟ ನತ್ತು. ಆಲ್ಫ ಕಣಗಳು. ಧನ ಆವೇಶ ಉಳ ವು. ಹಾಜರಿ 
ಬೀಜಕ್ಕೂ ಧನ ಆವೇಶವಿದೆ ಪ ನಮಗೆ ಗೊತ್ತು. ಒಂದೇ "ತರಹದ ಆವೇಶಗಳು 
ವಿಕರ್ಷಿಸುತ್ತವೆ ಅಥವಾ ಒಂದನ್ನೊಂದು ತಳ್ಳುತ್ತವೆ ಎಂಬುದು ವಿದ್ಯುತ್ತನ್ನು ಕುರಿತ ಒಂದು 
ನಿಯಮ. ಆದರೆ ರೇಡಿಯವಸ್‌ನಿಂದ ಬಿಡುಗಡೆಯಾದ ಅಲ್ಪ ಕಣಗಳು ಬಹು ಹೆಚ್ಚಿನ 
ವೇಗದಿಂದ ಚಲಿಸುವುದರಿಂದ. ಅವುಗಳು ಸುಲಭವಾಗಿ ಹಿಂದಕ್ಕೆ ತಳ್ಳಲ್ಪಡುವುದಿಲ್ಲವೆಂದು 
ಆಶಿಸಲಾಯಿತು. ವಿಜ್ಞಾನಿಗಳು ಸ್ವಲ್ಪಮಟ್ಟಿಗೆ ಯಶಸ್ವಿಯಾದರು. ಆದರೆ ಗುಂಡುಗಳು 
ಬೀಜದ ಸ್ವಲ್ಪ ಭಾಗಗಳನ್ನು ಮಾತ್ರ ಕೆತ್ತಿಹಾಕಿದವು. 


ಅನಂತರ ಚಾಡ್‌ವಿಕನು ನೂ ್ಯಟ್ರಾನ್‌ಗಳನ್ನು ಕಂಡುಹಿಡಿದನು. ಅದಕ್ಕೂ ಮುಂಚಿನ 
ವಿಜ್ಞಾನಿಗಳಿಗೆ ಇದರ ಅಸ್ತಿತ್ವವೇ 5೪ದಿರಲಿಲ್ಲ. ನ್ಯೂಟ್ರಾನ್‌ಗೆ ವಿದ್ಯುದಾವೇಶ ಇಲ್ಲದಿರು 
ವುದರಿಂದ ಗುಂಡಿನಂತೆ ಉಪಯೋಗಿಸಲು ಅದು ಬಹಳ ಸೂಕ್ತ ವಾದುದೆಂದು ಸಿದ್ಧ ವಾಯಿತು. 
ಬೀಜವು ಅದನ್ನು ಹಿಂದಕ್ಕೆ ತಳ್ಳುವಂತಿರಲಿಲ್ಲ. ಇಟಲಿಯ ವಿಜ್ಞಾ ನಿಯಾದ ಎನ್ರಿಕೊ 
ಫರ್ಮಿಯು ಧಾತುಗಳ ಬಿ1ಜಗಳನ್ನು ವೇ ಗಮನವ ಮತ್ತು ನಿಧುನವಾದ ನ್ಯೂಟ್ರುನ್‌ಗಳಿಂದ 
ಹೊಡೆಯಲು ಪ್ರಯತ್ನಿಸಿದನು. ಅವನು ಸ್ವಲ್ಪಮಟ್ಟಿಗೆ ಯಶಸ್ವಿಯಾಗಿದ್ದನು. ಆದರೆ 
ಎರಡನೆ ಮಹಾಯುದ್ಧ ಪ್ರುರಂಭವಾದಾಗ ಅನನು ಅಮೇರಿಕಾಕ್ಕೆ ಸಡಿಹೋಗಬೇಕುಯಿತು. 


ಜರ್ಮನಿಯ ಕೆಲವು ವಿಜ್ಞಾ ನಿಗಳು ವಿಸ್ಮ ಯಕರವಃದ ಒಂದು ಅವಿಷ್ಕಾರ ಮಾಡಿದರು- 
ಯುರೇನಿಯಮ್‌ನ ಬೀ ಜವನ್ನು' ನೂಟ್ರಾನ್‌ಗಳಿಂದ ಹೊಡೆದಾಗ ಪ ಹೆಚ್ಚು ಕಡಮೆ 
ಸಮನಾದ ಭಾಗಗಳಾಗಿ ಒಡೆದು, ಅಗಾಧ ಪ್ರಮಾಣದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡಿತು. 


ಯುರೇನಿಯಂ ನಿಸರ್ಗದಲ್ಲಿ ಮುಖ್ಯವಾಗಿ 0-238 ಮತ್ತು 1-235 ಎಂಬ ಎರಡು 
ಐಸೋಟೋಪುಗಳ ರೂಪದಲ್ಲಿ "`ರೊರಕುತ್ತ ದೆ. ಇವೆರಡೂ ಮಿಶ್ರವಾಗಿ ದೊರಕುತ್ತವೆ. 
ನಿಸರ್ಗದಲ್ಲಿ ದೊರಕುವ ಯುರೇನಿಯಮ್‌ನಲ್ಲಿ 1-235 ಸೇಕಡ ಒಂದು ಭಾಗಕ್ಕಿಂತ ಕಡಮೆ: 
ಇರುತ್ತದೆ. ನಿಧಾನವಾದ ನ್ಯೂಟ್ರಾನ್‌ಗಳು ಬಂದು ಹೊಡೆದಾಗ ಇಬ್ಬಾ ವಾಗುವುದು ಈ 
ಐಸೊಟೋಪೇ. ಹೀಗಾದಾಗ ಬಹು ಅಪಾರವಾದ ಶಕ್ತಿ ಮತ್ತು ಕೆಲವು ನ್ಯೂಟ್ರಾನುಗಳು 
ಬಿಡುಗಡೆಯಾಗುತ್ತವೆ. ಬಿಡುಗಡೆಯಾದ ಈ ನ್ಯೂಟ್ರಾನ್‌ಗಳು ಮತ್ತೆ ಇನ್ನಷ್ಟು 0-235ರ 


46 
ಬೀಜಗಳಿಗೆ ಹೊಡೆದು, ಅವನ್ನು ಒಡೆಯುವುವೆಂದು ನಿರೀಕ್ಷಿಸಲಾಯಿತು. ಇದು' ಮತ್ತೆ 
ಮತ್ತೆ ನಡೆದರೆ ಸರಣಿಕ್ರಿಯೆ ಉಂಟಾಗುತ್ತದೆ. ಈ ಕ್ರಿಯೆಯ ಪರಿಣಾಮವಾಗಿ ಪರಮಾಣು 
ಬಾಂಬು ಸಿಡಿಯುತ್ತದೆ. 


1೭-238 ಬೇರೆ ರೀತಿಯಲ್ಲಿ ವರ್ತಿಸುತ್ತದೆ. ಅದಕ್ಕೆ ಬಂದು ಹೊಡೆಯುವ ನ್ಯೂಟ್ರಾ 
ನ್‌ಗಳನ್ನು ಅದು ಹೀರಿಕೊಳ್ಳುತ್ತದೆಯಾದ್ದರಿಂದ ಅದು ಸರಣಿಕ್ರಿಯೆಗೆ ದಾರಿ ಮಾಡಿಕೊಡು 


0 


ವುದಿಲ್ಲ. 





ತ್‌್‌ ದೆ 
ಆಲ್ಬರ್ಟ್‌ ಐನ್‌ಸ್ಟ ನ್‌ 


ಕಂಡುಹಿಡಿದ ಈ ವಿಷಯಗಳನ್ನು ಆಗ ಅಮೆರಿಕದಲ್ಲಿದ್ದ ಪ್ರಖ್ಯಾತ ಎಜ್ಞಾನಿ ಐನ್‌ 
ಸ್ಟೈನ್‌ರಿಗೆ ವರದಿ ಮಾಡಲಾಯಿತು. ಈ ಆವಿಷ್ಕಾರದ ಪರಿಣಾಮವಾಗಿ ಮಾರಕವಾದ 
ದೈತ್ಯ ಬಾಂಬೊಂದನ್ನು-ಪರಮಾಣು ಬಾಂಬನ್ನು-ತಯಾರಿಸಬಹುದೆಂದು ಅವರಿಗೆ ತೋರಿತು. 
ಅವರು ಇದನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಅಧ್ಯಕ್ಷರಿಗೆ ತಿಳಿಸಿದರು. ಅವರು ಇದರ 
ಬಗ್ಗೆ ಕೆಲಸ ಕೈಗೊಳ್ಳಲು ಆಜ್ಞೆ ಮಾಡಿದರು. ` 


47 


ಪರಮಾಣು ಬಾಂಬನ್ನು ತಯಾರಿಸಲು ಹೊರಟ ವಿಜ್ಞಾನಿಗಳ ಮುಂದೆ ಇನ್ನೂ ಎರಡು 
ಸಮಸ್ಯೆಗಳಿದ್ದುವು. " ಮೊದಲನೆಯದು "ಸರಣಿ ಕ್ರಿಯೆ'' ನಡೆಯುವುದೇ ಎಂಬುದನ್ನು ದೃಢ 
ಪಡಿಸಿಕೊಳ್ಳುವುದು. ಎರಡನೆಯದು, ಬಾಂಬನ್ನು ತಯಾರಿಸಲು ನೈಸರ್ಗಿಕ ಯುರೇನಿಯಮ್‌ 
ನಿಂದ ಸಾಕಷ್ಟು U-235 ನ್ನು ಬೇರ್ಪಡಿಸಿಕೊಳ್ಳುವುದು. 


ಪರಮಾಣು ಬಾಂಬನ್ನು ಕುರಿತ ಕೆಲಸ 1940 ರಲ್ಲಿ ಪ್ರಾರಂಭವಾಯಿತು. ಸರಣಿ 
ಕ್ರಿಯೆಯನ್ನು ಪರೀಕ್ಷಿಸಲಿದ್ದ ತಂಡಕ್ಕೆ ಎನ್ರಿಕೊ ಫರ್ಮಿ ಮುಂದಾಳಾದನು. 1942 ರ 
ಡಿಸೆಂಬರ್‌ 2 ರಂದು ಈ ಪರೀಕ್ಷೆಯು ಯಶಸ್ವಿಯಾಯಿತು. 


ಅನೇಕ ವೇಳೆ ಆಗುವಂತೆ, ಈ ಹೊಸ ಉಪಣ್ಞೆ ಪರಮಾಣು ಬಾಂಬಿನ ತಯಾರಿಕೆಯಲ್ಲಿ 
ಮುಕ್ತಾಯವಾಗಲಿಲ್ಲ. ಇನ್ನೂ ಮಾರಕವಾದ ಬಾಂಬುಗಳನ್ನು ಶೀಘ್ರದಲ್ಲಿಯೇ ತಯಾರಿಸಿ 
ದರು. ಹೈಡೊ.ಜನ್‌ ಬಾಂಬು ಪರಮಾಣು ಬಾಂಬಿಗಿಂತ ಸುಮಾರು 1000 ದಷ್ಟು ಹೆಚ್ಚು 
ಪ್ರಬಲವಾದುದು. ಇದನ್ನು ತಯಾರಿಸುವುದು ಭಾರವಿರುವ ಧಾತುವೊಂದರ ಬೀಜವನ್ನು 
ಒಡೆಯುವುದರಿಂದ ಅಥವಾ ವಿದಳನದಿಂದ ಅಲ್ಲ; ಹೆಚ್ಚು ಭಾರವಿರುವ ಪರಮಾಣು 
ಉಂಟಾಗುವಂತೆ ಹಗುರವಾದ ಪರಮಾಣುಗಳ ಬೀಜಗಳನ್ನು ಒಂದಕ್ಕೊಂದು ಸೇರಿಸುವುದ 
ರಿಂದ ಅಥವಾ ಸಮ್ಮಿಳನದಿಂದ. ಅದಕ್ಕಿಂತಲೂ ಹೆಚ್ಚು ಮಾರಕವಾದ ಬಾಂಬೆಂದರೆ 
ಕೋಬಾಲ್ಟ್‌ ಬಾಂಬು. ಈ ಎಲ್ಲ ಬಾಂಬುಗಳೂ ಪರಮಾಣುಗಳೊಳಗಿನ ಬೀಜಗಳಲ್ಲಿ | 
ಅಡಗಿರುವ ಶಕ್ತಿಯನ್ನು ಬಿಡುಗಡೆ ಮಾಡುವುದರಿಂದ ಇವಕ್ಕೆ ಬೈಜಿಕ ಬಾಂಬುಗಳೆಂದು ಹೆಸರು. 


ಬೈಜಿಕ ಬಾಂಬುಗಳನ್ನು ಕಂಡುಹಿಡಿದುದರ ಪರಿಣಾಮವಾಗಿ ಯುದ್ಧ ದ ಬಗ್ಗೆ ನಮ್ಮ 
ಭಾವನೆಯಲ್ಲ ಬದಲಾಯಿಸಿಬಿಟ್ಟಿದೆ. ವರ್ಷಗಟ್ಟಲೆ ಎಳೆಯುತ್ತಿದ್ದ ಯುದ್ಧ ಗಳ ಕಾಲ ಆಗಿ 
ಹೋಯಿತು. ಒಂದೇ ಒಂದು ಚ ಜಿಕ ಬಾಂಬು ಹ ನಗರವನ್ನು ಅಳಿಸಿಹಾಕಿಬಿಡಬಲ್ಲ ಇದಾ. 
ಬೈಜಿಕ ಸಿಡಿತಲೆಗಳುಳ್ಳ ದೂರವ್ಯಾಃ ಪ್ರಿಯ ಕ್ಲಿಪಣಿಗಳು ಕೇವಲ ಒಂದು ಗುಂಡಿ ಒತ್ತಿ ದೊಡನೆಯೇ 
ದೂರದೂರದ ಗುರಿಗಳತ್ತ ಜಾರು ಸಿದ್ಧ "ವಾಗಿ ನಿಂತಿವೆ. ಯುದ್ಧ ದ ಸಮಯದಲ್ಲಿ ಎರಡು 
ಪಕ್ಷಗಳೂ ಅಡೆತಡೆ ಇಲ್ಲದೆ ಬೈ ಜಿಕಾಸ್ತ್ರ ಗಳನ್ನು ಉಪಯೋಗಿಸುವುದರಿಂದ ಉಂಟಾಗಬಹು 
| ದಾದ ಹಾನಿಯನ್ನು ಊಹಿಸಿಕೊಳ್ಳು ವುದೇ ಕಷ್ಟ. ಚರಿತ್ರೆಯಲ್ಲೇ ಮೊದಲ ಬಾರಿಗೆ 
ಭೂಮಿಯ ಮೇಲಿನ ಜೀವವೆಲ್ಲವನ್ನೂ ಅಳಿಸಿಬಿಡುವಂತಹ ಪೂರ್ಣ ಬೈಜಿಕ ಯುದ್ಧದ 
ಭಯ ಜನಗಳನ್ನು ಕಾಡುತ್ತಿದೆ. 


ಬೈಜಿಕ ಬಾಂಬನ್ನು ಕಂಡುಹಿಡಿದುದರ ಪರಿಣಾಮವಾಗಿ ಹಿಂದೆ ಎಂದೂ ಇಲ್ಲದಂತಹ 


48 


ಮಹಾ ವಿಧ್ವಂಸಕ ಶಕ್ತಿಯು ಮಾನವನ ಕೈಗೆ ಸಿಕ್ಕಂತಾಗಿದೆ. ಜೊತೆಗೇ ಇದು ನಮ್ಮ ಭವಿಷ್ಯದ 
ಬಗ್ಗೆ ಆಶೆಯನ್ನು ಹುಟ್ಟಿಸಿದೆ. ಶಕ್ತಿಯ ನೈಸರ್ಗಿಕ ಆಕರಗಳಾದ ಕಲ್ಲಿದ್ದಲು ಮತ್ತು ಎಣ್ಣೆ 
ಗಳನ್ನು ಅತ್ಮ ಧಿಕ ದರದಲ್ಲಿ ಉಪಯೋಗಿಸಲಾಗುತ್ತಿದೆ. ಅವುಗಳನ್ನು ಸಂಪೂರ್ಣವಾಗಿ 
ಮುಗಿಸಿಹಾಕಿಬಿ ಡುವ ದಿನ ಬರಬಹುದು. ನಮ್ಮ ಸೌಖ್ಯಕ್ಕೆ ಅವಶ್ಯಕವಾದ ಅನೇಕ ಸೌಕರ್ಯ 
ಯು ಒದಗಿಸುತ್ತದೆ. ನಾಗರಿಕತೆ ಬೆಳೆದಂತಲ್ಲ ಶಕ್ತಿಯ ಬಳಕೆ ಹೆಚ್ಚಾ ಗಿದೆ. 


ಕೆ 
ಟ್ನ್‌ ಹಾದಿ 
ಆದ ರಿಂದ ಶಕ್ತಿಯ ಬೇರೆ ಆಕರಗಳನ್ನು ಮಾನವ ಅರಸುತ್ತಿದ್ದಾನೆ. 
ಟು) 


ಇಲ್ಲ ಪರಮಾಣುವು ನಮ್ಮ ವಿಗೆ ಬರುತ್ತದ, ಆದರ ಬೀಜದಲ್ಲಿ ಅಡಗಿರುವ 
2 _ ಗಿ ಇಷ್ಟ ೧೮೧ ಗಾರ್‌. ಇ ಬಂಗಾರ ಕಾಲ 
ಶಕ್ತಿಯನ್ನು ಒಂದೇ ಸಲಕ 02 ಇಂದರಲ್ಲಿ ಬಿಡುಗಡೆ ಮಾಡಬೇಕಾದುದಿಲ್ಲ, ಅದನ 


ಕಾಜ ಇರ್‌ ಷಿ ಗಿ ೧೫ - ಆಲಾ) 
ನಿಯಂತ್ರಿಸಿ ಮಾನವನ ಸ್ರಯೋ ಜನಕ್ಕಾಗಿ ಬಳಸಿಕೊಳ್ಳಬಹುದು. ುಯಂತ್ರಿ 


ಲ pred 
ಇದರ ಶಕ್ತಿಯನ್ನು ಹೊರಗೆಡಹುವ ಸಾಧನಕ್ಕೆ , ಬೈಜಿಕ ಕ್ರಿಯಾಕಾರಿ ಎಂದು ಹೆಸರು ಕ್ರಿಯಾ 
ಕುರಿಗಳು ಈಗಾಗಲೇ ಕಲಸ ಮಾಡುತ್ತಿದೆ; ಕಾಲಕ್ರಮದಲ್ಲಿ ಶಕ್ತಿಯ ಇತರ ಆಕರಗಳ ಸ್ಥಾನ 
ವನ್ನು ಅವು ತೆಗೆದುಕೊಳ್ಳುತ್ತವೆ. ಆದುದರಿಂದ ಇಂದು ಸಾಮಾನ್ಯವಾಗಿ Wc as 
ಯಾವುದಾದರೂ ಇಂಧನ ಇಲ್ಲದಂತಾದರೆ ಕೆಲಸ ನಿಂ ತುಹೋಗಬೇಕಾದ್ದಿಲ್ಲ 





ಪರಮಾಣುಶಕ್ತಿಯ ಶಾಂತಿಯುತ ಉಪಯೋಗಗಳು 


49 


ಇಟ್ಟುಕೊಂಡಿರುವುದು ಮತ್ತು ಅದು ಬಹುದಿನಗಳವರೆಗೆ ಹಾಗೆಯೇ ಉಳಿಯುವುದು 
ಇವು ಬೈಜಿಕ ಶಕ್ತಿಯ ಒಂದು ವೈಶಿಷ್ಟ್ಯ. 1958ರ ಆಗಸ್ಟ್‌ನಲ್ಲಿ "ನಾಟಿಲಸ್‌' ಎಂಬ 
ಜಲಾಂತರ್ಗಾಮಿಯಂ ಬೈಜಿಕ ಇಂಧನವನ್ನು ಒಂದೇ ಒಂದು ಬಾರಿ ತುಂಬಿಕೊಂಡು ಉತ್ತರ 
ಧ್ರುವ ಪ್ರದೇಶದ ಮಂಜುಗಡ್ಡೆಯ ಕೆಳಗೆ ಪ್ರಯಾಣಮಾಡಿ ಪೆಸಿಫಿಕ್‌ ಮಹಾ ಸಾಗರದಿಂದ 
ಅಟ್ಲಾಂಟಿಕ್‌ ಮಹಾ ಸಾಗರಕ್ಕೆ ಹಾದುಹೋಯಿತು. ದೀರ್ಫ್ಥಕಾಲದ ಆಕಾಶಯಾನಕ್ಕೆ ಬೈಜಿಕ 
ಶಕ್ತಿಯು ಸೂಕ್ತವೆನಿಸಿಕೊಳ್ಳುವ ಸಂಭವವಿದೆ. ಮುಂದೆ, ಚಂದ್ರನ ಮೇಲೆ ವಸಾಹತುಗಳನ್ನು 
ನಿರ್ಮಿಸಬೇಕೆಂದು ನಾವು ತೀರ್ಮಾನಿಸಿದರೆ. ಆ ವಸಾಹತುಗಳಿಗೂ ಇದು ಶಕ್ತಿಯನ್ನು ಒದಗಿ 
ಸುತ್ತದೆ. 

ಪ್ರತಿದಿನವೂ ಬೈಜಿಕ ಶಕ್ತಿಯ ಹೊಸ ಹೊಸ ಉಪಯೋಗಗಳನ್ನು ಕಂಡುಹಿಡಿಯ 
ಲಾಗುತ್ತಿದೆ. ಬೈಜಿಕ ಯುಗಕ್ಕೆ ದಾರಿ ಮಾಡಿಕೊಟ್ಟ ಬದಲಾವಣೆಗಳಿಗೆ ಪರಮಾಣು ಬಾಂಬು 
ನಾಂದಿಯಾಯಿತೆಂದು ಹೇಳಬಹುದು. ಇದರ ಅನೇಕ ಅದ್ಭುತಗಳು ಈಗಾಗಲೇ ನಮ್ಮ 
ಮುಂದಿವೆ; ಇನ್ನೂ ಅನೆ:ಕವು ಬರಲಿವೆ. 





ಇಲೆಕ್ಟ್ರಾನಿಕ ಸಾಧನಗಳು 


ನಿಷ್ಕೃಷ್ಟವಾಗಿ ಹೇಳುವುದಾದರೆ, ಪರಮಾಣು ಬಾಂಬಿನ ಯೋಜನೆ ಹುಟ್ಟುವುದಕ್ಕೆ 
ಬಹು ಮುಂಚೆಯೇ ಇಲೆಕ್ಟ್ರಾನಿಕ ಸಲಕರಣೆಗಳನ್ನು ಕಂಡುಹಿಡಿಯಲಾಗಿತ್ತು ಮತ್ತು ಅವು 
ಬಳಕೆಯಲ್ಲಿಯೂ ಇದ್ದುವು. ಇತ್ತೀಚಿನ ವರ್ಷಗಳಲ್ಲಿ ಇಲೆಕ್ಟ್ರಾನಿಕ ಶಾಸ್ತ್ರದ ಪ್ರಗತಿ ಬಹಳ 
ವೇಗವಾಗಿರುವುದರಿಂದ ವಿಜ್ಞಾನದಲ್ಲಿ ಅದು ಬಹಳ ಹೊಸ ಘಟನೆ ಎಂಬಂತೆ ಕಾಣುತ್ತದೆ. 
ಇಲೆಕ್ಟ್ರಾನಿಕ ಶಾಸ್ತ್ರವು ಇಂದು ಅತ್ಯಂತ ಸಜೀವ ವಿಜ್ಞಾನಗಳಲ್ಲೊಂದಾಗಿದೆ; ಇಲೆಕ್ಟ್ರಾನಿಕ 
ಸಲಕರಣೆಗಳನ್ನು ತಯಾರಿಸುವ ಕೈಗಾರಿಕೆಗಳೂ ಅಷ್ಟೆ. 


51 


ಇಲೆಕ್ಟ್ರಾನಿಕ ಶಾಸ್ತ್ರ ಎಂದರೆ ಏನೆಂದು ಅರ್ಥ ಮಾಡಿಕೊಳ್ಳಬೇಕಾದರೆ, ಒಂದು 
ತಂತಿಯ ಮೂಲಕ `ವಿದ್ಯುತ್ಫವಾಹ ಹರಿದಾಗ ಏನಾಗುತ್ತದೆಂಬುದನ್ನು ಮೊದಲು ತಿಳಿದು 
ಕೊಳ್ಳಬೇಕು. ತಂತಿಯ ಲೋಹವು ಬಹಳ ಒತ್ತಾಗಿ ಜೋಡಿಸಿಕೊಂಡಿರುವ ಪರಮಾಣು 
ಗಳಿಂದ ರಚಿತವಾಗಿದೆ ಎಂದು ನಮಗೆ ಗೊತ್ತು. ಪ್ರತಿಯೊಂದು ಪರಮಾಣುವಿನಲ್ಲಿಯೂ 
ಒಂದು ಬೀಜವಿರುತ್ತದೆ. ಆ ಬೀಜದ ಸುತ್ತಲೂ ಅನೇಕ ಇಲೆಕ್ಟ್ರಾನ್‌ಗಳು ವೇಗವಾಗಿ ಸುತ್ತು 
ತ್ರಿರುತ್ತವೆ ಎಂಬುದೂ ನಮಗೆ ಗೊತ್ತು. 


ತಂತಿಯ ಮೂಲಕ ವಿದ್ಯುತ್ವ ವಾಹವನ್ನು ಕಳುಹಿಸಿದಾಗ ಈ ಇಲೆಕ್ಕಾ ್ಟ್ರನ್‌ಗಳಲ್ಲಿ ಕೆಲವು 
ತಳ್ಳಲ್ಪಟ್ಟು, ತಂತಿಯ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸ್ತಿಮಿತವಾದ ಪ್ರವಾಹ 
ವಾಗಿ ಹರಿಯುತ್ತವೆ. ಇಲೆಕ್ಟ್ರಾನ್‌ಗಳ ಈ ಪ್ರವಾಹವು ಕಾಯಿಸುವ ಸಲಕರಣೆ, ದೀಪ ಮತ್ತು 
ಇತರ ವಿದ್ಯುತ್‌ ಸಲಕರಣೆಗಳ ಮೂಲಕ ಒಂದು ಅವಿಚ್ಛಿನ್ನವಾದ ಮಂಡಲದಲ್ಲಿ ಹರಿದಂತೆ 
ಅವು ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. 


ವಿದ್ಯುನ್ಮಂಡಲವು ಒಡೆದಾಗ ಏನಾಗುತ್ತದೆ? ತೆರಪು ಬಹಳ ಕಿರಿದಾಗಿದ್ದರೆ, ಚಲಿಸು 
ತ್ತಿರುವ ಇಲೆಕ್ಟ್ರಾನ್‌ಗಳು ಈ ಕಡೆಯಿಂದ ಆ ಕಡೆಗೆ ನೆಗೆದು ಕಿಡಿಯನ್ನುಂಟುಮಾಡುತ್ತವೆ. 
ತೆರಪು ಅಗಲವಾಗಿದ್ದರೆ ಇಲೆಕ್ಟ್ರಾನ್‌ಗಳಿಗೆ ಅದನ್ನು ನೆಗೆಯಲು ಸಾಧ್ಯವಾಗುವುದಿಲ್ಲ. ಆಗ 
ಪ್ರವಾಹ ನಿಂತುಹೋಗುತ್ತದೆ. 


ಉದಾಹರಣೆಗೆ. ವಿದ್ಯುತ್‌ ದೀಪದ ಬಲ್ಬನ್ನು ತೆಗೆದುಕೊಳ್ಳೋಣ. ಇದರೊಳಗೆ 
ಫಿಲಮೆಂಟ್‌ ಎಂಬ ಬಹಳ ತೆಳುವಾದ ಒಂದು ತಂತಿಯ ತುಂಡು ಇರುತ್ತದೆ. ಇದನ್ನು 
ವಂಕಿವಂಕಿಯಾಗಿ ಸುತ್ತಿರುತ್ತಾರೆ. ಈ ತಂತಿಯ ಮೂಲಕ ವಿದ್ಯುತ್ಸವಾಹ ಹರಿದಾಗ, ಅದು 
ಬಿಸಿಯಾಗುತ್ತದೆ. ಅದು ಬಹಳ ಬಿಸಿಯಾಗಿ, ಪ್ರಜ್ವಲಿಸಿ, ಬೆಳಕನ್ನು ಕೊಡುತ್ತದೆ. ಫಿಲ 
ಮೆಂಟ್‌ ಮುರಿದು ಹೋದರೆ ಅದರ ಮೂಲಕ ವಿದ್ಯುತ್‌ ಹರಿಯಂವುದಿಲ್ಲ. ಆ ಬಲ್ಬು 
ಸುಟ್ಟುಹೋಯಿತೆಂದು ಹೇಳಿ, ಬೇರೆ ಬಲ್ಬನ್ನು ಹಾಕುತ್ತೇವೆ. 


ವಿದ್ಯುತ್‌ ಬಲ್ಬನ್ನು ಕಂಡುಹಿಡಿದವನು ಥಾಮಸ್‌ ಆಲ್ವ ಎಡಿಸನ್‌ (1847-1931), 
ಅದನ್ನು ಪರಿಪೂರ್ಣಗೊಳಿಸುವುದಕ್ಕೆ ಮುಂಚೆ ಅವನು ಅನೇಕ ನಿಷ್ಟಲ ಪ್ರಯತ್ನಗಳನ್ನು 
ಮಾಡಿದ. 1883 ರಲ್ಲ ಅವನು ಒಂದು ವಿಶೇಷ ಬಗೆಯ ಬಲ್ಬನ್ನು ತಯಾರಿಸಿದ್ದನು. 
ಅದರಲ್ಲಿ, ಫಿಲಮೆಂಟಿಗೆ ಸ್ವಲ್ಪ ದೂರದಲ್ಲಿ ಲೋಹದ ತಗಡೊಂದನ್ನು ಇರಿಸಿದ್ದನು. ಆ 
ತಗಡಿಗೆ ಧನ ಆವೇಶವನ್ನು ಒದಗಿಸಿದಾಗ ತಗಡಿನ ಮೂಲಕ ವಿದ್ಯುತ್ವವಾಹ ಹರಿಯಲು 


52 


ಪ್ರಾರಂಭವಾಯಿತು. ಆದರೆ ಆ ತಗಡಿಗೆ ಯಣ ಆವೇಶವನ್ನು ಒದಗಿಸಿದಾಗ ಅದು ನಿಂತು 
ಹೋಯಿತು. 


ಇದರ ಅರ್ಥವೇನೆಂದು ಎಡಿಸನ್‌ಗೆ ಗೊತ್ತಾಗಲಿಲ್ಲ. ಅದರ ಬಗ್ಗೆ ಅವನು ಯೋಚಿಸಲೂ 
ಇಲ್ಲ. ಅವನು ದೀಪದ ಬಲ್ಬನ್ನು ಉತ್ತಮಗೊಳಿಸುವುದರಲ್ಲಿ ನಿರತನಾಗಿದ್ದನು; ತನ್ನ ಗಮನ 


DIRECTION OF FLOW 


OF ELECTRONS J 





ವನ್ನು ಬೇರೆಯ ಕಡೆಗೆ ಹರಿಸುವುದು ಅವನಿಗೆ ಬೇಕಾಗಿರಲಿಲ್ಲ. ಆದರೂ ತಾನು ಕಂಡಿದ್ದನ್ನು 
ಅವನು ಗುರುತುಹಾಕಿಕೊಂಡು, ಮುಂದೆ ಯಾವಾಗಲಾದರೂ ಅದು ಉಪಯೋಗಕ್ಕೆ 
ಬರಬಹುದೆಂದು ಅದಕ್ಕೆ ಒಂದು ಪೇಟೆಂಟು ತೆಗೆದುಕೊಂಡನು. ಅನಂತರ ಅವನು ಆ 


{A 
'>) 


ಬಲ್ಬನ್ನು ತನ್ನ ಮೇಜಿನ ಖಾನೆಯಲ್ಲಿಟ್ಟು, ಸಂಪೂರ್ಣವಾಗಿ ಅದನ್ನು ಮರೆತುಬಿಟ್ಟನು. 


ಅವನು ಕಂಡುಹಿಡಿದುದನ್ನು ಅವನ ಹೆಸರಿನ ಮೇಲೆ “ಎಡಿಸನ್‌ ಪರಿಣಾಮ” ಎಂದು 
ಕರೆದಿದ್ದಾರೆ. ಇದನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಇಲೆಕ್ಟ್ರಾನ್‌ಗಳ ವರ್ತನೆಯ ಬ 
ತಿಳಿದುಕೊಳ್ಳಬೇಕಾಗುತ್ತ ತೃದೆ. ನಾವಾಗಿ ಇಲೆಕ್ಟ್ರಾ ನಗಳು ಪರಮಾಣುವಿಗೆ ಭದ ದ್ರವಾಗಿ 
ಸೇರಿಕೊಂಡಿರುತ್ತವೆ. ಸಾಮಾನ್ಯ ಉಷ್ಣತೆಗಳಲ್ಲಿ ಕೆಲವೇ ಕೆಲವು ಇಲೆಕ್ಟ್ರಾನ ನ್‌ಗಳು ಮಾತ್ರ 
ಪರಮಾಣುವಿನಿಂದ ತಪ್ಪಿಸಿಕೊಳ್ಳ ಬಲ್ಲವು. ಆದರೆ ಒಂದು ಲೋಹವನ್ನು "ಸಾಕಷ್ಟು ಹೆಚ್ಚು 
ಪ್ಣತೆಗೆ ಕಾಯಿಸಿದರೆ, ಇಲೆಕ್ಟ್ರಾ ನ್‌ಗಳು ಗಣನೀಯ ಸಂಖ್ಯೆಯಲ್ಲಿ ತಪ್ಪಿಸಿಕೊಂಡು ಹೊರ 
ಬರುತ್ತ ವೆ--ನೀರನ್ನು ಕಾಯಿಸಿದಾಗ ಗುಳ್ಳೆ ಗಳು ಹೊರಬರುವಂತೆ. ಕಾಯಿಸಿದಾಗ ಇಲೆಕಾ,ನ್‌ 
ಗಳು -ಕುದಿದುಹೋದುವು” ಎಂದು ಹೇಳಬಹುದು. ಕಾಯಿಸಿದ ತಂತಿಗಳಿಂದ ಇಲೆಕ್ಟ್ರಾನ್‌ಗಳು 
ಹೀಗೆ ನಿಸ್ಸರಣಗೊಳ್ಳು ವುದಕ್ಕೆ ಉಷ್ಣ ಆಖ ಶಾನಿಕ ನಿಸ್ಸರಣ ಎನ್ನುತ್ತಾರೆ. ಎಡಿಸನ್ನನ ಬಲ್ಲಿ 
ನಲ್ಲಿದ್ದ ತಗಡಿನ ಮೇಲೆ ಧನ ಆವೇಶವಿದ್ದಾಗ ಅದು ಕಾದ ಫಿಲಮೆಂಟಿನಿಂದ “ಕುದಿದು 


(೨ 
21 
C 


d 


ಹೋದ” ಯಣ ಇಲೆಕ್ಟ್ರಾನ್‌ಗಳನ್ನು ತೆರಪಿನ "ಆಚೆಯಿಂದ ತನ್ನೆಡೆಗೆ ಆಕರ್ಷಿಸುತ್ತಿತ್ತು ಅಥವಾ 
ತನ್ನ ಬಳಿಗೆ ಸತ ತ್ತಿತ್ತು. ಆದರೆ ತಗಡಿಗೆ ಯಣ ಆಟ ವಿದ್ದಾಗ ಅದು ಇಲೆಕ್ಟ್ರಾನ್‌ 
ಗಳನ್ನು ವಿಕರ್ಷಿಸುತ್ತಿತ್ತು ಅಥವಾ ತನ್ನ ಬಳಿಗೆ ಬರಲು ಬಿಡುತ್ತಿರಲಿಲ್ಲ. ಆದ್ದರಿಂದ ಎದು 
ತೃವಾಹ ನಿಂತಿತು 


ಹೀಗೆ. ಲೋಹದ ತಗಡಿಗೆ ಧನ ಆವೇಶವಿದ್ದರೆ ಆ ತಗಡಿಗೂ ಫಿಲಮಂಟಿಗೂ ನಡುವ 
ವಿದ್ಯುತ್ಸವಾಹ ಹರಿಯುತ್ತದೆಂದು ಎಡಿಸನ್‌ ಪರಿಣಾಮವು ತೋರಿಸಿತು. 


ಅನೇಕ ವರ್ಷಗಳನಂತರ ಇಂಗ್ಲೆಂಡಿನ ವಿದ್ಯುತ್‌ ಶಿಲ್ಪಿ ಜಾನ್‌ ಆಮ್ಟೋಸ್‌ ಫ್ಲೆಮಿಂಗ್‌ 
ಎಂಬಾತನು ಈ ಬಲ್ಬನ್ನು ಉತ್ತ ಮಗೊಳಿಸಿದನು. ಈಗ ಅದನ್ನು ಉಷ್ಣ ಆಯಾನಿಕ ನಾಳ 
ಅಥವಾ ಕವಾಟ ಎಂದು ಕರೆಯುತ್ತಾ ರೆ. ದ್ರವ, ಅನಿಲ ಅಥವಾ. ವಿದ್ಯು ತ್‌ ಪ್ರವಾಹವನ್ನು 
ಒಂದೇ ದಿಕ್ಕಿನಲ್ಲಿ ಹರಿಯಗೊಡುವ, ಆದರೆ ವಿರುದ್ಧ ದಿಕ್ಕಿನಲ್ಲಿ ಆ ಪ್ರವಾಹವನ್ನು ತಡೆಯುವ 
ಯಾವುದೇ ಸಾಧನಕ್ಕೆ ಕವಾಟ ಎಂದು ಹೆಸರು. "ಈ ಉಷ್ಣ ಅಯಾನಿಕ ನಾಳವನ್ನು ಪರಿ 
ವರ್ತಕವಾಗಿ ಉಪಯೋಗಿಸುತ್ತಾರೆ. ಪರಿವರ್ತಕವು ಪರ್ಯಾಯ ಪ ಪ್ರವಾಹವನ್ನು ಏಕಮು 
ಪ್ರವಾಹವಾಗಿ ಬದಲಾಯಿಸುತ್ತದೆ. ಒಂದು ಸೆಕೆಂಡಿನಲ್ಲಿ ಹಲವಾರು ಸಲ ತನ್ನ ದಿಕ್ಕನ್ನು 
ಬದಲಾಯಿಸುವ ಪ್ರವಾಹಕ್ಕೆ ಪರ್ಯಾಯ ಪ್ರವಾಹ. ಎನ್ನುತ್ತಾರೆ. ಇದನ್ನು ತಗಡಿಗೆ 
ಸೇರಿಸಿದರೆ ಅದು ಆ ತಗಡಿಗೆ ಪರ್ಯಾಯವಾಗಿ ಧನ ಮತ್ತು ಯಣ ಆವೇಶಗಳನ್ನು ಕೊಡು 


54 


ತ್ತದೆ. ಆದರೆ ಉಷ್ಣ ಅಯಾನಿಕ ಕವಾಟವನ್ನು ಉಪಯೋಗಿಸಿದಾಗ ತಗಡಿಗೆ ಧನ ಆವೇಶ 
ಎದ್ದರೆ ಮಾತ್ರ ಪ್ರವಾಹವು ತಗಡಿಗಿರುವ ವಿದ್ಯನ್ನಂಡಲದ ಮೂಲಕ ಹರಿಯುತ್ತದೆ; ತಗಡಿಗೆ 
ಯಣ ಅವೇಶವಿದ್ದಾಗ ಪ್ರವಾಹ ನಿಂತುಹೋಗುತ್ತದೆ. ಇದರ ಪರಿಣಾಮ, ಸದಾ ಒಂದೇ 
ದಿಕ್ಕಿನಲ್ಲಿ ಹರಿಯುವ ಪ್ರವಾಹ. 


1907 ರಲ್ಲ ಲೀ ಡಿ ಫಾರೆಸ್ಟ್‌ ಎಂಬ ಅಮೇರಿಕನ್‌ ಉಪಜ್ಞಕನು ಉಷ್ಣ ಅಯಾನಿಕ 
ನಾಳವನ್ನು ಮತ್ತಷ್ಟು ಪರಿಷ್ಕರಿಸಿದನು. ಅವನು ಫಿಲಮೆಂಟಿಗೂ ತಗಡಿಗೂ ನಡುವೆ 
ಇವೆರಡಕ್ಕೂ ತಗುಲದಂತೆ ಒಂದು "ಜಾಲರಿ" ಅಥವಾ ತಂತಿಯ ಬಲೆಯನ್ನು ಇಟ್ಟನು. ಆಗ 
ಆ ನಾಳವನ್ನು ವರ್ಧಕವಾಗಿ ಉಪಯೋಗಿಸಬಹುದಾಯಿತು. ಅವನು ಆದನ್ನು ಆಡಿಯನ್‌ 
ಎಂದು ಕರೆದನು ೩. ಅದಕ್ಕೆ ಟ್ರಯೋಡ್‌ ಎಂದೂ ಹೆಸರು. 








ಈಗ ರೇಡಿಯೋಗೆ ಅಗತ್ಯವಾದ ತಳಪಾಯವನ್ನೆಲ್ಲ ಸಿದ್ಧಪಡಿಸಿಯಾಗಿತ್ತು. ವಿದ್ಯುತ್‌ 
ಮತ್ತು ಅಯಸ್ಕಾಂತ ಬಲಗಳು ಒಂದು ಕಾಯವನ್ನು ಬಿಟ್ಟು ಮತ್ತೊಂದಕ್ಕೆ ವಿದ್ಯುದಯ 
ಸ್ಕಾಂತ ಅಲೆ ಅಥವಾ ನಿಸ್ತಂತು ಅಲೆಯ ರೂಪದಲ್ಲಿ ಪ್ರಯಾಣ ಮಾಡಬಲ್ಲುವೆಂದು 
ಜರ್ಮನಿಯ ವಿಜ್ಞಾನಿ ಹೈನ್‌ರಿಖ್‌ ಹರ್ಟ್ಸ್‌ ಎಂಬಾತ 1888 ರಲ್ಲಿ ತೋರಿಸಿದನು. 


ರೇಡಿಯೋ ಪ್ರೇಷಕವು ಶಬ್ದವನ್ನು ವಿದ್ಯುದಯಸ್ಕಾಂತ ಅಲೆಗಳಾಗಿ ಅಥವಾ ಸಂಜ್ಞೆ 
ಗಳಾಗಿ ಪರಿವರ್ತಿಸುತ್ತದೆ. ಇವನ್ನು ಬಹಳ ದೂರಕ್ಕೆ ಕಳುಹಿ ಸಿದರೆ ಅವು ದುರ್ಬ ಲಗೊಳ್ಳು 
ತ್ತವೆ. ಆಗ ಅವನ್ನು ವರ್ಧಿಸಿ ಪ್ರಬಲಗೊಳಿಸದಿದ್ದ ರೆ ಅವು ಕೇಳಿಸುವುದಿಲ್ಲ. ಒಳಬರುತ್ತಿ ರುವ 
ಸಂಜ್ಞೆಗಳನ್ನು ಟ್ರಯೋಡ್‌ನ ಜಾಲರಿಗೆ ಸೇರಿಸುತ್ತಾರೆ. ಜಾಲರಿಗೆ ಧನ ಆವೇಶವಿದ್ದಾಗ 
ಅದು ) ಫಿಲಮೆಂಟೆನಿಂದ ಇಲೆಕ್ಟ್ರಾನ್‌ಗಳ ಪ್ರವಾಹವೊಂದನ್ನು ಎಳೆಯುತ್ತದೆ. ಈ ಪ್ರವಾಹವು 
ಜಾಲರಿಯಲ್ಲಿನ ರಂಧ್ರಗಳ ಮೂಲಕ ಹಾದುಹೋಗಿ ಜಾಲರಿಯ ಮೇಲಿನ ಆವೇಶ ದುರ್ಬಲ 


ವಾದಾಗ, ಅದು ಫಿಲಮೆಂಟಿನಿಂದ "ಕಡಮೆ ಇಲೆಕ್ಟಾ ನ್‌ಗಳನ್ನು ಎಳೆಯುತ್ತದೆ. ಆಗ ತಗಡಿ 


ತೆ 


೨0 


ನಲ್ಲಿನ ಪ್ರವಾಹವೂ ದುರ್ಬಲಗೊಳ್ಳುತ್ತದೆ. ಅದೇ ಜಾಲರಿಬು ಮೇಲಿನ ಆವೇಶ ಹೆಚ್ಚಾದರೆ, 
ಅದು ಫಿಲಮೆಂಟಿನಿಂದ ಹೆಚ್ಚು ಇಲಿಕ್ಕಾ ್ರಿನ್‌ಗಳನ್ನಿ ಎಳೆಯುತ್ತದೆ; ತಗಡಿನ ಪ್ರವಾಹವೂ 
ಸಹ ಹೆಚ್ಚುತ್ತ ಫ್ರಿ ದೆ. 


ಹೀಗೆ, ತಗಡಿನ ವಿದ್ಯುನ್ಮಂಡಲದಲ್ಲಿ ಹರಿಯುವ ಪ್ರವಾಹವು ಒಳಬರುವ ಸಂಜ್ಞೆ ಗಳ 
ಮಾದರಿಯಂತೆಯೇ ಇರುತ್ತದೆ. ಆದರೆ ಅದರೊಳಕ್ಕೆ ಫಿಲಮೆಂಟಿನಿಂದ ಹೆಚ್ಚು ಇಲೆಕ್ಟ್ರಾ ನು 
ಗಳನ್ನು ಪಂಪು ಮಾಡಲಾಗುತ್ತದೆ, ಅಷ್ಟೆ. ಹೀಗೆ ಆ ಸಂಜ್ಞೆ ವರ್ಧ ನಗೊಂಡು- ಕಿವಿಗೆ ಕಲಿಸ 
ಬಹುದಾದ ಮಟ್ಟಕ್ಕೆ ಏರುತ್ತದೆ. 


ಬೇರೆ ಬೇರೆ ರೀತಿಯ ಇಲೆಕ್ಟ್ರಾನಿಕ ನಾಳಗಳನ್ನು ತಯಾರಿಸಿ ಅವನ್ನು ವಿವಿಧ ಉಪ 
ಯೋಗಗಳಿಗೆ ಬಳಸಿಕೊಳ್ಳಲಾಯಿತು. ಇಲೆಕ್ಟ್ರಾನಿಕ ಸಾಧನಗಳ ಸಂಖ್ಯೆ ಹೆಚ್ಚಿತು. ಅವುಗಳಲ್ಲಿ 
ಕೆಲವದರಲ್ಲಿ ಇಂತಹ ನೂರಾರು ನಾಳಗಳನ್ನು, ಕೆಲವು ವೇಳೆ ಸಾವಿರಾರು ನಾಳಗಳನ್ನು 
ಉಪಯೋಗಿಸಲಾಗಿತ್ತು. ಆದತೆ ನಾಳಗಳು ಗಾತ್ರದಲ್ಲಿ ದೊಡ್ಡ ವಾಗಿದ್ದು, ಸುಲಭವಾಗಿ 
ಒಡೆದುಹೋಗುತ್ತಿದ್ದುವು. ವಿಜ್ಞಾನಿಗಳು ಇನ್ನೂ ಚಿಕ್ಕದಾದ ಮತ್ತು ದೃಢವಾದ ಸಾಧನ 
ಗಳಿಗಾಗಿ ಶೋಧನೆ ಪ್ರಾರಂಭಿಸಿದರು. 


ಎರಡನೇ ಮಹಾಯುದ್ಧದ ಕೊನೆಯ ವೇಳೆಯಲ್ಲಿ ಅಮೇರಿಕದ ಬೆಲ್‌ ಟೆಲಿಫೋನ್‌ 
ಯೋಗಶಾಲೆಯಲ್ಲಿ ವಿಜ್ಞಾ ನಿಗಳ ತಂಡವೊಂದು ಈ ಶೋಧನೆಯನ್ನು ಪ್ರಾರಂಭಿಸಿತು. ಆ 


tL 


ಲ) 
ಠಂ ಜಾ ವಾಲ್ಪರ್‌' ಜಿ ಶ್ರಿಟೇನ್‌; ವಿಲಿಯಂ ಹಾಕ್ಲಿ, ಎಸ್‌. ಓ. ಮಾರ್ಗನ್‌, ಜಿ. ಎಲ್‌. 
ಪಿಯರ್‌ಸನ್‌ ಮತ್ತು ಜಾನ್‌ ಬಾರ್ಡೀನ್‌. 1947 ರಲ್ಲಿ ಅರೆವಾಹಕಗಳೆಂಬ ಕೆಲವು ಪದಾರ್ಥ 


ಗಳನ್ನುಪಯೋಗಿಸಿ “ಟ್ರಾನ್ಸಿಸ್ಟರ್‌” ಅನ್ನು ಅವರು ನಿರ್ಮಿಸಿದರು. 


ಸಾಧಾರಣವಾಗಿ ವಸ್ತುಗಳನ್ನು ವಾಹಕ ಮತ್ತು ಅವಾಹಕಗಳೆಂದು ವರ್ಗೀಕರಿಸುತ್ತಾರೆ. 
ವಾಹಕಗಳು ತಮ್ಮ ಮೂಲಕ ವಿದ್ಯುತ್ಛ ವಾಹವನ್ನು ಹರಿಯಗೊಡುತ್ತವೆ. ಬೆಳ್ಳಿ ) ಮತ್ತು 
ತಾಮ್ರಗಳು ವಾಹಕಗಳ ಉದಾಹರಣೆಗಳು. ಅವಾಹಕಗಳು, ಉದಾಹರಣೆಗೆ ಗಾಜು ಮತ್ತು 
ಬೇಕ್‌ಲೈಟ್‌ಗಳು, ತಮ್ಮ ಮೂಲಕ ವಿದ್ಯುತ್ಚ್ರವಾಹವನ್ನು ಹರಿಯಗೊಡುವುದಿಲ್ಲ. ಸಿಲಿಕಾನ್‌ 
ಮತ್ತು ಜರ್ಮೇನಿಯಮ್‌ಗಳಂತಹ ಅರೆವಾಹಕಗಳು ತಮ್ಮದೇ ಆದ ಬೇರೊಂದು ವರ್ಗಕ್ಕೆ 
ಸೇರುತ್ತಿವೆ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಅವು ಅವಾಹಕಗಳು. ಆದರೆ ಅವನ್ನು ಸೂಕ್ತ 
ರೀತಿಯಲ್ಲಿ ಸಂಸ್ಕರಿಸಿದಾಗ ಅವು ಒಂದು ವಿಚಿತ್ರ ರೀತಿಯಲ್ಲಿ ವರ್ತಿಸುತ್ತವೆ. ಉದಾಹರಣೆಗೆ, 


57 


ಜರ್ಮೆೇನಿಯಮ್‌ಗೆ ಬಹು ಅಲ್ಪ ಪ್ರಮಾಣದಲ್ಲಿ ಅರ್ಸೆನಿಕನ್ನು ಬೆರೆಸಿದರೆ ಅಥವಾ “ಮದ್ದು 
ಹಾಕಿದರೆ”, ಒಂದೇ ದಿಕ್ಕಿನಲ್ಲಿ, ಅಂದರೆ ಮಾಮೂಲಿನಂತೆ ಯಣದಿಂದ ಧನ ದಿಕ್ಕಿಗೆ ವಿದ್ಯುತ್ತ ನ್ನು 
ಹರಿಯಗೊಡುತ್ತದೆ. "ಆದರೆ ಅದಕ್ಕೆ ಗ್ಯಾಲಿಯಂ “ಮದ್ದು ಹಾಕಿದಾಗ” ವಿರುದ್ಧ ದಿಕ್ಕಿನಲ್ಲಿ 
ಮಾತ್ರ ಪ್ರವಾಹವನ್ನು ಹರಿಯಗೊಡುತ್ತದೆ. 


ಈ ಎರಡು ಬಗೆಯ ಹರಳುಗಳನ್ನು ಜಾಗರೂಕತೆಯಿಂದ ಜೋಡಿಸುವುದರ ಮೂಲಕ 
ವಿಜ್ಞಾನಿಗಳು ಇದುವರೆಗೆ ಉಪಯೋಗದಲ್ಲಿದ್ದ ವಿವಿಧ ಇಲೆಕ್ಕಾ ನಿಕ ನಾಳಗಳಂತೆ ಕೆಲಸ 
ಮಾಡುವ ಪರಿವರ್ತಕಗಳು, ವರ್ಧಕಗಳು ಮತ್ತು ಇತರ ಸಾಧನಗಳನ್ನು ತಯಾರಿಸಿದ್ದಾರೆ. 


ನಾಳಗಳಿಗಿಂತ ಟ್ರಾನ್ಸಿಸ್ಟರುಗಳಲ್ಲಿ ಅನೇಕ ಅನುಕೂಲತೆಗಳಿವೆ. ಇವು ನಾಳಗಳಿಗಿಂತ 
ನೂರಾರು ಪಟ್ಟು ಚಿಕ್ಕವಾಗಿರುತ್ತವೆ. ಇವುಗಳಲ್ಲಿ ಗಾಜು ಇಲ್ಲದಿರುವುದರಿಂದ ಹೆಚ್ಚು ದೃಢ 
ವಾಗಿರುತ್ತವೆ. "ಅಲ್ಲದೆ. ಉಷ್ಣ ಅಯಾನಿಕ ನಾಳಗಳು ಕೆಲಸ- ಪ್ರಾರಂಭಿಸುವುದಕ್ಕೆ ಮುಂಚೆ 
ಬಿಸಿಯಾಗಲು ಸಮಯ ತೆಗೆದುಕೊಳ್ಳುತ್ತದೆ. ಈ ಶಾಖವು ಒಂದು ದೊಡ್ಡ ಅನಿಷ್ಟ ಕಾರಿ. 
ಟ್ರಾನ್ಸಿಸ್ಟರುಗಳು ವಿದ್ಯೂತ್ವ ವಾಹವನ್ನು ಪ್ರಾರಂಭಿಸಿದೊಡನೆಯೇ ಕೆಲಸ ಮಾಡಲು ಪ್ರಾರಂಭ 
ಸುತ್ತವೆ. ಅವು ಶಾಖವನ್ನು ಉತ್ಪತ್ತಿ ಮಾಡುವುದಿಲ್ಲ. ಕೊನೆಯದಾಗಿ ಅದು ತಯಾರಿಸಲ 
ಹೆಚ್ಚು ಸುಲಭ ಮತ್ತು ಅಗ್ಗ. 


ಇಲೆಕ್ಟಾ ನಿಕ ಸಾಧನಗಳ ಉಪಯೋಗವು ನಿಜವಾಗಿಯೂ ಪ್ರಪಂಚವನ್ನು ಬದಲಾಯಿಸಿ 
ಬಿಟ್ಟಿದೆ. ರೇಡಿಯೋದಂತಹ ಸರಳ ಸಾಧನಗಳಿಂದ ಹಿಡಿದು, ನೋಡಿದರೆ ಮಾತ್ರ ನಂಬಲು 
ಸಾಧ್ಯವೆನಿಸುವಂತಹ ಸಾಧನಗಳವರೆಗೂ ವಿವಿಧ ಸಾಧನಗಳು ಇವೆ.  ಗತಿದೋಷವುಳ್ಳ 
'ಹೃದಯವಿರುವ ರೋಗಿಯೊಬ್ಬನ ಹೃದಯದ ಬಡಿತವನ್ನು ಸರಿಪಡಿಸಲು, ಸಿಗರೇಟ್‌ ಡಬ್ಬಿ 
ಯಷ್ಟೇ ದೊಡ್ಡದಾದ ಒಂದು ಇಲೆಕ್ಟ್ರಾನಿಕ ಸಾಧನವನ್ನು ಉಪಯೋಗಿಸುತ್ತಾರೆ. ಅದಕ್ಕೆ 
ಹೃದಯದ ಗತಿನಿಯಂತ್ರಕ ಎಂದು ಹೆಸರು. ಕೆಲವು ಹೃದ್ರೋಗಿಗಳು ತಮ್ಮ ಹೃದಯ 
ಸರಿಯಾಗಿ ಕೆಲಸಮಾಡಲು ಇಲೆಕ್ಟ್ರಾ ನಿಕ ಸಾಧನಗಳನ್ನು ತಮ್ಮ ಎದೆಭಾಗದಲ್ಲಿ ಹುದುಗಿಸಿಟ್ಟು 
ಕೊಂಡಿರುತ್ತಾರೆ. 


ಚಳ ಸ ನೇಯುವಾಗ ಪುಟ್ಟಪುಟ್ಟ ಇಲೆಕ್ಟ್ರಾನಿಕ ಸಾಧನಗಳನ್ನು ಅದರ ಹಾಸು 
ಹೊಕ್ಕುಗಳಲ್ಲಿ ಸೇರಿಸಿಬಿಟ್ಟಿರುತ್ತಾರೆ. . ಅದರ ಫಲವಾಗಿ, ಅದನ್ನು ಧರಿಸುವವರು ಸ್ವಿಚ್‌ 
ಒಂದನ್ನು ಸುಮ್ಮನೆ ಒತು ವುದರ ಮೂಲಕ ಬೆಚ್ಚಗೆ, ಇಲ್ಲವೆ ತಂಪಾಗಿ ಮಾಡಿಕೊಳ್ಳಬಹುದು. 





ಮನೆಗಳನ್ನು ಕಟ್ಟು ಚ ಗೋಡೆಗಳಲ್ಲಿ ಇಲೆಕ್ಟ್ರ ನಿಕ ಸಾಧನಗಳನ್ನಿಷುತ್ತಾರೆ. ಕೊಠಡಿಯ 
ಉಷ್ಣತೆ ಏರಿದರೆ ಅ ವಾ ಕಡಮೆಯಾದರೆ ಇವು ಅದನ್ನು ಸರಿಪಡಿಸು 
ಹವೆಯಲ್ಲೂ ook ಹತ್ತಿರ ಬರುತ್ತಿರುವ ಶತ್ರು ವಿಮಾನಗಳ ಬಗ್ಗೆ ಎಚ್ಚ ಈ 
ಾಗಲಿ, ರಾತ್ರಿ ಯಾಗರಿ, ಅದು ಒಂದೇ ತರಹ ಕೆಲ ವ plies ಇಲೆಕ್ಟ್ರಾನಿ 
ಸಾಧನಗಳನ್ನು ಜೋಡಿಸಿರುವ ವಿನು ಹಿಡಿಯುವ ದೋಣಿ ಮತ್ತು ಜಲಾಂತರ್ಗಾಮಿಗಳು 
ಅತ್ಯಂತ ದಕ ತೆಯಿಂದ ಬೇಹುಗಾರಿಕೆ ನಡೆಸುತ್ತವೆ. ಅವು ಸಮುದ್ರತೀರದಿಂದ ಅನೆಕ 
ಕಿಮೀ ಗಳ ದೂರದಿಂದಲೇ ರೆ ಡಿಯೋ ಸಂದೇಶಗಳನ್ನು ಗ್ರಹಿಸಬಲ್ಲವು, ಕ್ಲಿಪಣಿ ಪರಿಕ್ನೆ 
ಗಳನ್ನು ವೀಕ್ಷಿಸಬಲ್ಲವು. ಭೂಮಿಯ ಮೇಲಿನ ಮತ್ತು ವಾಯುಮಂಡಲದಲ್ಲಿನ ವಾಹನ 
ಸಂಚಾರಗೆನ್ನು ಪತ್ತೆ ಮಾಡಬಲ್ಲ ಲವು ಮತ್ತು ಮುಖ್ಯವಾದ ನೆಲೆಗಳ ನಕ್ಷೆಗಳನ್ನು ತಯಾರಿಸ 
ಬಿಲ್ಲವ ಇಲೆಕ್ಟಾನಕ ಶಾಸ್ತ್ರವು “ಲೇಸರ್‌” ಆನ್ನು--ಬೆಳ ಕಿನ ತೀಕ್ಷ್ಣ ಕಿರಣಗುಚ್ಛವನ್ನು-- 
ಸಹ ತಯಾರಿಸಿದೆ. ಹಲವಾರು ಮೀಟರುಗಳ ದೂರದಲ್ಲಿರುವ ಲೋಹದ ಹಾಳೆಗಳಲ್ಲಿ ಇದು 


gl 
ಹಾ 
G 


ರಂಧ್ರ ಕೊರೆಯಬಲ್ಲದು. ಚಂದ್ರನ ಮೇಲೆ ಹೊಳಪಿಸಿದ ಲೇಸರ್‌ ಕಿ 
400,000 ಕಿಮೀ. ಗಳಷ್ಟು ದೂರ ಪ್ರಯಾಣ ಮಾಡಿದನಂತರ ಕೇವಲ 3 ಕಿ ಮೀ.ಗಳ ವ್ಯಾಸಕ್ಕೆ 
ಹರಡಿಕೊಂಡಿತು. 


ಆಧುನಿಕ ಇಲೆಕ್ಟ್ರಾನಿಕ ಗಣಕಯಂತ್ರಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ 
ಅಧಿ-ಗಣಕಗಳು, ಸಂಪುಟಗಳಲ್ಲಿನ ಮಿದುಳುಗಳು, ಮಾನವನಿರ್ಮಿತ ಮಿದುಳುಗಳು, 





60 


ಆಲೋಚಿಸುವ ಯಂತ್ರಗಳು, ಇತ್ಯಾದಿ. ಹೆಚ್ಚು ಕಡಮೆ ಮನುಷ್ಯನ ಮಿದುಳಿನಂತೆಯೇ 
ಕೆಲಸ ಮಾಡುವ ಶಕ್ತಿ ಅವುಗಳಿಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. 


ಆಧುನಿಕ ಗಣಕಯಂತ್ರ ಒಂದು ಇಲೆಕ್ಟ್ರಾನಿಕ ಅದ್ಭುತ. ಅದು ಮನುಷ್ಯನಿಗಿಂತ 
ಸಾವಿರಾರು ಪಟ್ಟು ವೇಗವಾಗಿ ಲೆಕ್ಕ ಮಾಡಬಲ್ಲ ಯಂತ್ರ. ಅದಕ್ಕೂ ಹೆಚ್ಚಾಗಿ, ಅದಕ್ಕೆ 
ಬಳಲಿಕೆ ಎಂಬುದೇ ಇಲ್ಲ; ಅದು ತಪ್ಪುಗಳನ್ನು ಮಾಡುವುದಿಲ್ಲ. ಅದು ರೀಮುಗಟ್ಟಲೆ 
ಅಂಕಿ ಅಂಶಗಳನ್ನು ಸಂಸ್ಕರಿಸಬಲ್ಲದು, ಅದರ ಒಂದೊಂದು ಬಾಬನ್ನೂ ತುಲನಮಾಡಿ ನೋಡಿ, 
ಕೆಲವೇ ಸೆಕೆಂಡುಗಳಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಬಲ್ಲದು. ಈ ತೀರ್ಮಾನಕ್ಕೆ ಅನುಸಾರ 
ವಾಗಿ ಯಾವುದೇ ಕ್ರಿಯೆಯನ್ನು ನಿಯಂತ್ರಿಸಲೂ ಬಲ್ಲದು. ಅದರಲ್ಲೇನಾದರೂ ತಪ್ಪು 
ಉಂಟಾದರೆ, ತನ್ನ ಸ್ವಂತ ಅನುಭವದಿಂದ ಪಾಠ ಕಲಿಯುತ್ತದೆ ಮತ್ತು ಮೊದಲ ತೀರ್ಮಾನ 
ವನ್ನು ಸೂಕ್ತರೀತಿಯಲ್ಲಿ ಮಾರ್ಪಡಿಸುತ್ತದೆ. ಅದು ಕೆಲಸ ಮಾಡುವ ರೀತಿ ಬಹುಮಟ್ಟಿಗೆ 
ಮನುಷ್ಯನಂತೆಯೇ, ಎಂದಾದರೊಂದು ದಿನ ಅದು ಮನುಷ್ಯನ ಸ್ಥಾನವನ್ನು ಆಕ್ರಮಿಸಿ 
ಕೊಳ್ಳುತ್ತದೆ ಮತ್ತು ಜೀವನದ ಅನೇಕ ಕಸಬುಗಳಲ್ಲಿ ಅದು ಅವನ ಒಡೆಯನಾಗಬಹುದು 
ಎಂಬ ಭಯವಿದೆ. 

ಗಣಕಯಂತ್ರವು ಕೆಲಸಮಾಡುವ ರೀತಿಯು ಮನುಷ್ಯನ ಮನಸ್ಸಿನ ಕಾರ್ಯವಿಧಾನ 
ವನ್ನು ನೆನಪಿಗೆ ತರುತ್ತದೆ. ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯವಾದ ದತ್ತಾಂಶ ಮತ್ತು 
' ಸೂಚನೆಗಳೆಲ್ಲವನ್ನೂ ಗಣಕ ಯಂತ್ರದ ಗ್ರಾಹಕ ವ್ಯವಸ್ಥೆಗೆ ಒದಗಿಸುತ್ತಾರೆ. ಈ ಸಂಕೇತ 
ರೂಪದ ಮಾಹಿತಿಗೆ ಯೋಜನೆ ಎಂದು ಹೆಸರು. ಗಣಕಯಂತ್ರವು ದತ್ತಾಂಶಗಳನ್ನು ತನ್ನ 
ಜ್ಞಾಪಕ ವ್ಯವಸ್ಥೆಯಲ್ಲಿ ಶೇಖರಿಸಿಟ್ಟುಕೊಂಡು, ಸಮಸ್ಯೆಯನ್ನು ಬಿಡಿಸಲು ತೊಡಗುತ್ತದೆ. 
ತನಗೆ ಬೇಕಾದ ಯಾವ ದತ್ತಾಂಶಗಳನ್ನೇ ಆಗಲಿ ಆಗಿಂದಾಗ್ಗೆ ತನ್ನ ಜ್ಞಾಪಕ ವ್ಯವಸ್ಥೆಯಿಂದ 
ಪಡೆಯುತ್ತದೆ. ಸಮಸ್ಯೆಯನ್ನು ಬಿಡಿಸಿದನಿಂತರ ಅದು ಉತ್ತರ ಕೊಡಲು ಅಥವಾ 
ಯಾವುದಾದರೂ ರೀತಿಯ ಕ್ರಮ ಕೈಗೊಳ್ಳಲು ಸಿದ್ಧವಾಗುತ್ತದೆ. ಇದಕ್ಕೆ ಪ್ರತಿಫಲ ಎಂದು 
ಹೆಸರು. ಯೋಜನೆಯನ್ನು ಸರಿಯಾಗಿ ಮಾಡಿ ಯಂತ್ರಕ್ಕೆ ಒದಗಿಸುವುದೇ ತಡ, ಉಳಿದದ್ದೆಲ್ಲ 
ವನ್ನೂ ಗಣಕಯಂತ್ರವೇ ಮಾಡುತ್ತದೆ. 


ಹೆಚ್ಚುಕಡಮೆ ಮನುಷ್ಯನ ಎಲ್ಲ ಕಾರ್ಯಚಟುವಟಿಕೆಗಳಲ್ಹಿಯೂ ಗಣಕಯಂತ್ರಗಳು 
ಪ್ರವೇಶ ಮಾಡಿವೆ. ಕೈಗಾರಿಕೆಗಳಲ್ಲಿ ಸ್ವಯಂಚಾಲನೆಯು ಹೆಚ್ಚುತ್ತಿದೆ. ಒಬ್ಬ ಕೆಲಸಗಾರನ 
ಸಹಾಯವೂ ಇಲ್ಲದೆ ಒಂದು ಸಂಪೂರ್ಣ ಪರಿಕರ್ಮ ಅಥವಾ ಪ್ರಕ್ರಿಯೆಯನ್ನು ಮೊದಲಿನಿಂದ 
ಕೊನೆಯವರೆಗೂ ನಿರ್ವಹಿಸಿ ನಿಯಂತ್ರಿಸುವುದು ಇದರಿಂದ ಸಾಧ್ಯವಾಗುತ್ತದೆ. ಗಣಕಯಂತ್ರ 


61 


ಗಳು ಪ್ರಯಾಣಿಕರ ವಿಮಾನವನ್ನು ಚಾಲಕನ ಸಹಾಯವೆೇ ಇಲ್ಲದೆ ನಡೆಸಿ ಅಟ್ಲಾಂಟಿಕ್‌ 
ಸಾಗರವನ್ನು ದಾಟಿಸಿವೆ. ಚಾಲಕರಿಲ್ಲದೆ ಕಾರುಗಳನ್ನು ನಡೆಸುವ ವಿಧಾನವೊಂದನ್ನು ವಿಜ್ಞಾನಿ 
ಗಳು ಪರೀಕ್ಷಿಸುತ್ತಿದ್ದಾರೆ. ಇದು ಅಪಘಾತಗಳನ್ನು ನಿವಾರಿಸುತ್ತದೆಂದು ಆಶಿಸಲಾಗಿದೆ ! 


ಮುಂಬರುವ ಯುದ್ಧಗಳಲ್ಲಿ ಹೆಚ್ಚು ಕಡಮೆ ಎಲ್ಲ ಉದ್ದೇಶಗಳಿಗೂ ಗಣಕಯಂತ್ರ 
ಮತ್ತು ಇತರ ಇಲೆಕ್ಟ್ರಾ ನಿಕ “ಸಾಧನಗಳನ್ನು ಉಪಯೋಗಿಸುತ್ತಾರೆ. ಯುದ್ಧ ತಂತ್ರಗಳನ್ನು 
ಯೋಜಿಸಲು ಗಣಕಯಂತ ತ್ರಿಗಳನ್ನು ಉಪಯೋಗಿಸಲಾಗುವುದು... ಸೇವಾ ವಿಭಾಗಗಳ 
ಪ್ರಾಬಲ್ಯ, ಅವುಗಳ ನೆಲೆ, ಸರಬರಾಜು, ಸಾಗಾಣಿಕೆ, ಶಸ್ತಾ ್ರಸ್ತ್ರಗಳು ಇವೆಲ್ಲವನ್ನೂ ಗಣಕ 
ಯಂತ್ರಕ್ಕೆ ಒದಗಿಸುತ್ತಾರೆ. ಅದು ಕಾಗದದ ಯೋಜನೆಯನ್ನು ನೀಡುತ್ತದೆ. /ಟ್ರಾನ್ಸಿಸ್ಟರು 
ಗಳ ಬಳಕೆಯಿಂದ ಗಣಕ ಯಂತ್ರಗಳು ಎಷ್ಟು ಅಡಕವಾಗಿವೆ ಮತ್ತು ದಡೊತಿಯಾಗಿವೆ 
ಯೆಂದರೆ ಅವುಗಳನ್ನು ಟ್ರಕ್ಕುಗಳಲ್ಲಿ ಮತ್ತು "ಹೆಲಿಕಾಪ ಶರುಗಳಲ್ಲಿ ತೆಗೆದುಕೊಂಡು ಹೋಗ 
ಬಹುದು. 


ಕ್ಷಿಪಣಿಗಳನ್ನು ನೂರಾರು ಕಿ ಮೀ.ಗಳ, ಅಷ್ಟೇ ಏಕೆ ಸಾವಿರಾರು ಕಿ ಮೀ.ಗಳ ದೂರದಲ್ಲಿ 
ಇರುವ "ಗುರಿಗಳತ್ತ ನಿಷ್ಕ ಷ್ಟವಾಗಿ ನಿರ್ದೇಶಿಸಬಹುದು. ಇನ್ನೂ ಅದ್ಭುತವಾದುದೇನೆಂದರೆ, 
ಹಾರಾಟದಲ್ಲಿರುವ ಶತ್ತುತ್ಚ ಪಣಿಯನ್ನು ಪತ್ತೆ ಹಚ್ಚಿ, ಅದು ಗುರಿಯನ್ನು ತಲುಪುವುದಕ್ಕೆ 
ಮುಂಚೆಯೇ ಅದನ್ನು ನಾಶಮಾಡಿಬಿಡುವುದೂ ಸಾಧ್ಯ. ಕ್ಷಿಪಣಿಯು ಶಬ್ದಕ್ಕಿಂತ ಅನೇಕಪಟ್ಟು 
ವೇಗವಾಗಿ ಚಲಿಸುತ್ತದೆ: ಆದರೂ ಗಣಕಯಂತ್ರವು ಅದರ ಪಥವನ್ನು ಗುರುತಿಸಿ ಲೆಕ್ಕ 
ಹಾಕುತ್ತದೆಯಲ್ಲದೆ ಸರಿಯಾದ ಸಮಯಕ್ಕೆ ಮತ್ತೊಂದು ಕ್ಷಿಪಣಿಯನ್ನು ಮೇಲಕ್ಕೆ ಕಳುಹಿಸಿ. 
ಹಾರಾಟದಲ್ಲಿರುವ ಕ್ಷಿಪಣಿಯನ್ನು ಮಧ್ಯ 'ದಲ್ಲೇ ಹೊಡೆದು. ಸ್ಫೋಟಿಸುವಂತೆ ಸಹ ಮಾಡ 
ಬಲ್ಲದು. ರೇಡಾರ್‌. ಮತ್ತು ಬೇಹುಗಾರಿಕೆ ಸಾಧನಗಳ ಉಪಯೋಗಗಳನ್ನು ಈಗಾಗಲೇ 
ಹೇಳಿಯಾಗಿದೆ. 


1969 ರಲ್ಲಿ ಅಮೆರಿಕದ ಖಗೋಳ ಯಾತ್ರಿಕರು ಅಪೊಲೊ 11 ಮತ್ತು 12 ಆಕಾಶ 
ನೌಕೆಗಳಲ್ಲಿ ಕುಳಿತು ಚಂದ್ರನಲ್ಲಿಗೆ ಹೋಗಿಬಂದುದು ಎಲ್ಲ ಕಾಲಕ್ಕೂ ಮಾನವನ ಅತ್ಯಂತ 
ದೊಡ್ಡ ಸಾಹಸ. ಇಲೆಕ್ಟ್ರಾನಿಕ ಸ ಸಾಧನಗಳಿಲ್ಲದಿದ್ದರೆ ಇದು ಸಾಧ್ಯ ವಾಗುತ್ತಿ ರಲಿಲ್ಲ. ಪ್ರಯಾಣದ 
ಪ್ರತಿಯೊಂದು ಹಂತವನ್ನೂ ಗಣಕಯಂತ್ರಗಳು ಮುಂಚಿತವಾಗಿಯೇ ಯೋಚಿಸಿ ನಿರ್ಧರಿಸು 
ತ್ರಿದ್ದುವು. ಹಾರಾಟದಾದ್ಯಂತ ಇಲೆಕ್ಟ್ರಾ ನಿಕ ಸಾಧನಗಳು ಆಕಾಶ ನೌಕೆಯೊಡನೆ ಸಂಪರ್ಕ 
ವನ್ನಿ ಟ್ಟುಕೊಂಡಿದ್ದು ವು. ಗಣಕಯಂತ್ರಗಳು ಹಾರಾಟದ ವೇಗ ಮತ್ತು ದಿಕ್ಕುಗಳನ್ನು ಪರೀಕ್ಷಿಸಿ, 
ತಿದಿ ) ದುವು ಮತ್ತು ಚಂದ್ರನ ಮೇಲೆ ಇಳಿಯುವುದನ್ನು ನಿರ್ದೇಶಿಸಿದುವು. ಹಾರಾಟದಲ್ಲಿ 





ಏನಾದರೂ ತೊಡಕುಂಟಾದರೆ, ಹಾರಾಟವನ್ನು ನಿಲ್ಲಿಸಿ ಖಗೋಳ ಯಾತ್ರಿಕರನ್ನು ಸುರಕ್ಷಿತ 
ವಾಗಿ ಭೂಮಿಗೆ ವಾಪಸ್ಸು ಕರೆತರಲು ಅವು ಸಿದ್ಧವಾಗಿದ್ದುವು. ಮೊದಲಿನಿಂದ ಕೊನೆಯ 
ವರೆಗೆ ಎಲ್ಲವನ್ನೂ ಇಲೆಕ್ಟ್ರಾನಿಕ ಸಾಧನಗಳೇ ನಿರ್ವಹಿಸಿದುವು. 





ಗಣಕಯಂತ್ರಗಳು ಮಾಡಬಲ್ಲ ಕೆಲಸಗಳಿಗೆ ಕೊನೆಯೆಯಬುದೇ ಇಲ್ಲವೆಂಬಂತೆ ತೋರು 
ತ್ರದೆ. ಪುಸ್ತಕಗಳನ್ನು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಮಾಡಲು 
ಮತ್ತು ಚದುರಂಗವನ್ನು ಆಡಲೂ ಸಹ ಅವುಗಳಿಗೆ ಕಲಿಸಲಾಗುತ್ತಿದೆ ! 


64 


ಇಲೆಕ್ಟ್ರಾನಿಕ ಶಾಸ್ತ್ರವು ಬೆಳೆಯುತ್ತಿರುವ ಶಾಸ್ತ್ರ. ಈಗಾಗಲೇ ಅದೊಂದು ದೈತೃನಾಗಿದೆ, 
ಇನ್ನೂ ಬೆಳೆಯುತ್ತಿದೆ. 


ವಾರಾ ಾಸಾಾಾಾಘ)ೂ)ೂ ದದಾಕಾಪಾಘಕಾಕಾಪಾಸಪಘಾಅಾಾೌಘ/ಗಇ ಔಘಾ ಗಗ ಗಾಗಾ ಗಾಣ ಕಾ ಘಾ ಘಾ ಘರರ್ಷ್‌ಕ್‌೯ 
Printed at : Jupiter Offset Works, Shahdara, 06111-110032 


